ಕರ್ನಾಟಿಕ ವಿಧಾನ ಪರಿಷತು 


ಚುಕೆ ಗುರುತಿನ ಪ್ರಶ್ನೆ ಸ೦ಖ್ಯೆ 


:12(84) 


ಸದಸ್ಯರ ಹೆಸರು : ಶ್ರೀ ಕೆ.ಎ. ತಿಪ್ಪೇಸ್ವಾಮಿ (ನಾಮ 
ನಿರ್ದೇಶನ ಹೊಂದಿದವರು) 
ಉತ್ತರಿಸಬೇಕಾದ ದಿನಾಂಕ :13-12-2021 
ಉತ್ತರಿಸುವ ಸಚಿವರು : ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ 
ಹಾಗೂ ಸಕಾಲ ಸಚಿವರು 
[ಶ್ರ ಪ್ರಷ್ಟೆ ಉತ್ತರ 
ಸಂ. 


ಅ) 


| | ರಾಜ್ಯ ಸರ್ಕಾರ ರಾಷ್ಟ್ರೀಯ 


ಶಿಕ್ಷಣ ಬೀತಿ-2020 (NEP-2020)ರ 


| ಅನುಷ್ಠಾನವನ್ನು i: 
| ಮುಂಜಾಗ್ರತೆ 


! ತಯಾರಿಗೊಳಿಸಿರುವ 
ಕಾ ಮತ್ತು 
| ಯೋಜನೆಗಳಾಪುವು: 
| (ಸಂಪೂರ್ಣ ವಿವರ 
| ಬೀಡುವುದು) 


| ಟಾಸ್ಕ್‌ 


ರಾಷ್ಟ್ರೀಯ ಶಕಣ ನೀತಿ 2019ರ ಕುರಿತು ಕೇ೦ದ್ರ ಸರ್ಕಾರವು 
ಎಲ್ಲ ರಾಜ್ಯಗಳ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಕರಡು | 


ರಾಷ್ಟ್ರೀಯ ಶಿಕ್ಷಣ ನೀತಿಯ ವರದಿಯನ್ನು ಸಾರ್ವಜನಿಕರ | 
ಅಭಿಪ್ರಾಯಕೆ, ಪ್ರಕಟಿಸಲಾಗಿತ್ತು (Public Domain). ತದನ೦ತರ | 


ಕೇಂದ್ರ ಸರ್ಕಾರದ ಮಾನವ ಸಂಪನ್ಮೂಲ ಇಲಾಖೆಯು 
ಸಾರ್ವಜನಿಕರಿಂದ ಬಂದ ಎಲ್ಲಾ ಸಲಹೆ/ಅಭಿಪ್ರಾಯಗಳನ್ನು 
ಸುಧೀರ್ಪವಾಗಿ ಪರಿಶೀಲಿಸಿ ನಂತರ ರಾಷ್ಟ್ರೀಯ ಶಿಕ್ಷಣ ನೀತಿ- 
2020ರ ವರದಿಯನ್ನು ಕೇಂದ್ರ ಸರ್ಕಾರದ ಸಚಿವ ಸಂಪುಟಿದ 
ಅನುಮೋದನೆಯೊಂದಿಗೆ ಪ್ರಕಟಿಸಿರುತ್ತದೆ. 


ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತರುವಲ್ಲಿ ಕೇಂದ್ರ 
ಸರ್ಕಾರವು ಎಲ್ಲಾ ರಾಜ್ಯಗಳ ಮತ್ತು ಸಾರ್ವಜನಿಕರ 
ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ 


ತರುವ ನಿಟ್ಟಿಸಲ್ಲಿ ತಜರೊಂದಿಗೆ ಹಲವಾರು ಸಭೆಗಳನ್ನು ನಡೆಸಿ, 
ವರದಿಯನ್ನು ರಾಜ್ಯದಲ್ಲಿ ಜಾರಿಗೆ ತರುವ ಕುರಿತು ಕರ್ನಾಟಕ 
ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತಿನ ಉಪಾಧ್ಯಕ್ಷರಾದ ಶ್ರೀ ಎಸ್‌.ವಿ. 
ರಂಗನಾಥ್‌, ಭಾ.ಆ.ಸೇ(ನಿ; ಅವರ ಅಧ್ಯಕ್ಷತೆಯಲ್ಲಿ 15 ಜನ 
ಸದಸ್ಯರುಳ್ಗ ಕಾರ್ಯಪಡೆಯನ್ನು (Task Frc) ರಚಿಸಲಾಗಿತ್ತು. 
ಸದರಿ ಕಾರ್ಯಪಡೆಯು ತನ್ನ ವರದಿಯನ್ನು ದಿನಾಂಕ: 
21.09.2020 ರಂದು ಸಲ್ಲಿಸಿರುತ್ತದೆ. ಸದರಿ ವರದಿಯನ್ನು 


ವರದಿಯನ್ನು | 
ಅಂತಿಮಗೊಳಿಸಿರುವ ಹಿನ್ನೆಲೆಯಲ್ಲಿ, ಕರ್ನಾಟಕ ರಾಜ್ಯವು | 
ಪ್ರಥಮ ರಾಜ್ಯವಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ' 


ಕೂಲಂಕಷವಾಗಿ ಪರಿಶೀಲಿಸಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು : 


ರಾಜ್ಯದಲ್ಲಿ ಜಾರಿಗೆ ತರಲಾಗಿದೆ. 


ಕಾರ್ಯಪಡೆ EP-2020 
ರಾಷ್ಟ್ರೀಯ ಶಿಕ್ಷಣ ಎನೀತಿ-2020ನ್ನು 
ನಿಟ್ಟಿನಲ್ಲಿ ಈ ಕುರಿತು ಚೌಕಟ್ಟನ್ನು (೯rame works) ಸೂಚಿಸಿದೆ. 
ಪೂರ್ಸ್‌ ಸಮಿತಿಯು 
ಸೂಚಿಸಿರುವ ಕ್ರಿಯಾ ಯೋಜನೆ ಹಾಗೂ ಮಾರ್ಗಸೂಚಿಯಂತೆ 
ಅನುಷ್ಠಾನಗೊಳಿಸಲು ರಾಜ್ಯ ಸರ್ಕಾರವು ಅನುಮೋದಿಸಿ, NEP- | 
2020ನ್ನು ಸಮಗ್ರವಾಗಿ ಜಾರಿಗೊಳಿಸಲು ಕ್ರಮವಹಿಸಲಾಗಿದೆ. ಈ! 
ಅನುಷ್ಠಾನ ಯೋಜನೆಯು ಶಾಸಕಾಂಗ ಕ್ರಮ, ರಚನಾತ್ಮಕ. 
ರೂಪಾಂತರ, ಆಡಳಿತಾತ್ಮಕ ಬದಲಾವಣೆಗಳು ಮತ್ತು ಪಠ್ಯಕ್ರಮ | 


| ಸುಧಾರಣೆಯಂತಹ ನಿರ್ಣಾಯಕ ಅಂಶಗಳ ಆಧಾರದ ಮೇಲೆ ' 


ವರದಿಯಲ್ಲಿ ರಾಜ್ಯದಲ್ಲಿ, 
ಅನುಷ್ಠಾನಗೊಳಿಸುವ ' 


ಅನುಷ್ಠಾನಗೊಳಿಸಲು | 


| 


ಕ್ರಮಗಳನ್ನು ಪ್ರಸ್ತುತಪಡಿಸುತ್ತದೆ. 


ಶಿಕ್ಷಣ ಮಂತ್ರಾಲಯ, ಭಾರತ ಸರ್ಕಾರ, ಇವರಿಂದ ನೀಡಿರುವ 
ರಾಷ್ಟೀಯ ಶಿಕ್ಷಣ ನೀತಿ 2020ರ ಕಾಲಸೂಚಿ:ಯಂತೆ ಅನುಷ್ಠಾನ 
ಕ್ರಮಗಳನ್ನು ಕೈಗೊಳ್ಳಲು ರಾಜ್ಯ ಸರ್ಕಾರ ಹಾಗೂ ಇಲಾಖೆಯು 
ಕಾರ್ಯಪ್ರವೃತ್ತವಾಗಿದೆ. 


ರಾಜ್ಯದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ-2020ನ್ನು 
ಅಳವಡಿಸಿಕೊಳ್ಳಲು ತಕ್ಷಣದ ಪ್ರಯತ್ನಗಳನ್ನು 
ಕೈಗೊಳ್ಳಲಾಗಿದೆ. ಶಿಕ್ಷಣ ನೀತಿಯ ಅನುಷ್ಠಾನ ಚೌಕಟ್ಟಿನ 
ರೂಪುರೇಷೆಯನ್ನು ವಿನ್ಯಾಸಗೊಳಿಸಲು ಕೋರ್‌ ಸಮಿತಿಯನ್ನು 


ರಚಿಸಲಾಗಿದೆ. ಅದರಂತೆ, ಕೋರ್‌ ಸಮಿತಿಯು ರಾಷ್ಟ್ರೀಯ | 
| ಶಿಕ್ಷಣ ವನೀತಿ-20200ರ ಸಮಗ್ರ ದೃಷ್ಠಿಕೋನವನ್ನು ಅರ್ಥ 
|! ಮಾಡಿಕೊಳ್ಳಲು ಮತ್ತು ರಾಜ್ಯದಲ್ಲಿ ಈ ರೀತಿಯ ಯಶಸ್ವಿ | 
ಪರಿಣಾಮಕಾರಿಯಾದ ವಿಧಾನಗಳನ್ನು ಸಮಗ್ರವಾದ | 


ಸಂವಾದಗಳನ್ನು ಕೈಗೊಳ್ಸಲಾಗಿದೆ. 
ಈ ಸಂವಾದದ ಪರಿಣಾಮವಾಗಿ ಕೋರ್‌ ಸಮಿತಿಯ 
ನೇತೃತ್ವದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ-2020ರಲ್ಲಿನ ವಿವಿಧ 


ಅಧ್ಯಾಯಗಳ ಆಧಾರದ ಮೇಲೆ ಉಪಸಮಿತಿಗಳನ್ನು ರಚಿಸಿ, | 


ವಿವರವಾದ ಚರ್ಚೆಗಳನ್ನು ನಡೆಸಿ ಕರ್ನಾಟಿಕದ ಪ್ರಸ್ತುತ ಶಾಲಾ 
ಶಿಕ್ಷಣದ ಶೈಕ್ಷಣಿಕ ಪರಿಸ್ಥಿತಿಯನ್ನು ಪರಿಶೀಲಿಸಿ ಮತ್ತು 


| ಗಮನಹರಿಸಬೇಕಾದ ಪ್ರಮುಖ ಕ್ಲೇತ್ರಗಳನ್ನು ಗುರ್ತಿಸಿ, 


ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಸೂಕ್ತ ಸಮಯ 


ಸೂಚಿಯೊಂದಿಗೆ ಕೈಗೊಳ್ಳಬೇಕಾದ ಪ್ರಮುಖ ಕ್ರಮಗಳನ್ನು ' 


ಸಲ್ಲಿಸಲಾಗಿದೆ. 


ಸೆಪ್ಟೆಂಬರ್‌ 1 ರಿಂದ 25ರವರೆಗೆ ಶಿಕಣ ಕ್ನೇತದ ಎಲ್ಲಾ 


ಭಾಗಿದಾರರೊಡನೆ. ವೆಬಿನಾರ್‌ ಮೂಲಕ ಸಮಾಲೋಚನಾ 
ಸಭೆಗಳನ್ನು ಆಯೋಜಿಸಲಾಗಿದೆ. ಸದರಿ ಸಭೆಗಳಲ್ಲಿ ಸಂಗ್ರಹಿಸಿದ 
ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಅನುಷ್ಠಾನ ಚೌಕಟ್ಟಿನ 
ರೂಫುರೇಷೆಗಳನ್ನು ವಿನ್ಯಾಸಗೊಳಿಸುವ ಸಂದರ್ಭದಲ್ಲಿ 
ಅಳವಡಿಸಿಕೊಳ್ಳಲಾಗುವುದು. 


|. ರಾಷ್ಟ್ರೀಯ ಶಿಕ್ಷಣ ಎನೀತಿ- 2020ರ ಸಂಬಂಧ ಶಿಕ್ಷಣ! 
ಮಂತ್ರಾಲಯ, ಭಾರತ ಸರ್ಕಾರ, ಇವರು ನೀಡಿರುವ Task | 
poins ಗಳನ್ನು 20200 ರಿಂದ 2030 ರವರೆಗಿನ! 
ಕಾಲಸೂಚಿ:ಯಲ್ಲಿ ಅನುಷ್ಠಾನ ಮಾಡಲು ರಾಜ್ಯ ಸರ್ಕಾರ | 


ಹಾಗೂ ಇಲಾಖೆಯು ಕ್ರಮ ಕೈಗೊಂಡಿದೆ. ಇದರಂತೆ ಶ್ರೀ 
ಮದನ್‌ಗೋಪಾಲ್‌ರವರ ಅಧ್ಯಕ್ಷತೆಯಲ್ಲಿ ರಾಷ್ಟೀಯ ಶಿಕ್ಷಣ 
ನೀತಿಯ-2020ರ ಅನುಷ್ಠಾನ ಕಾರ್ಯಪಡೆಯನ್ನು ಆದೇಶ 
ಸಂ:ಇಪಿ 275 ಪಿಜಿಸಿ 2021 ದಿನಾ೦ಕ:16-09-2021 ರಲ್ಲಿ 
ರಚಿಸಲಾಗಿದ್ದು, ಎನ್‌.ಇಪಿ 2020ರ ನೀತಿಯನ್ನು 
ಸಮರ್ಪಕವಾಗಿ ಅನುಷ್ಠಾನಗೊಳಿಸಿ ಮೇಲುಸ್ತುವಾರಿ 
ಮಾಡುವುದು ಈ ಸಮಿತಿಯ ಮುಖ್ಯ ಕಾರ್ಯವಾಗಿದೆ. 


|* ಅನುಷ್ಠಾನ ಕಾರ್ಯಪಡ ಸಮಿತಿಯ ಅಡಿಯಲ್ಲಿ 41 


ಉಪಸಮಿತಿಗಳನ್ನು ರಚಿಸಿದ್ದು, ರಾಜ್ಯದಲ್ಲಿ | 
ಜಾರಿಗೊಳಿಸಲು ಎನ್‌.ಇ.ಪಿ -2020ದ ! 
ಶಿಫಾರಸ್ಬುಗಳಿಗನುಗುಣವಾಗುವಂತೆ ವಿವಿಧ ಕೇತುಗಳಲ್ಲಿ | | 
ರೂಪುರೇಷೆಗಳನ್ನು ರಚಿಸಿ ಅನುಮೋದನೆ ಪಡೆಯಲು ' 
ಕಾರ್ಯಪ್ರವೃತ್ತರಾಗಿರುತ್ತಾರೆ. 


ರಾಷ್ಟ್ರೀಯ ಶಿಕ್ಷಣ ನೀತಿ-2020 ಅನ್ನು ರಾಜ್ಯದಲ್ಲಿ ವಿವಿಧ' 
ಕ್ಲ್ನೇತ್ರೆಗಳ ಪಾಲುದಾರರಿಗೆ ಪರಿಚಯಿಸಿ ಅವರುಗಳಿಂದ 
ಅಭಿಪ್ರಾಯ ಸಂಗ್ರಹಿಸಲಾಗಿದೆ. ಈ ಕುರಿತು ರಾಜ್ಯದಲ್ಲಿನ. 
ಪ್ರಸ್ತುತ ಸ್ಥಿತಿಯನ್ನು ಅವಲೋಕಿಸಲು ರಾಜ್ಯ ಶಿಕ್ಷಣ ಕ್ಷೇತ್ರದ | 
ಪೊಸಿಷನ್‌ ಪೇಪರ್‌ ಸಿದ್ದಪಡಿಸಲು ವಿವಿಧ ಸಮಿತಿಗಳನ್ನು ' 
ರಚಿಸಿದ್ದು, (ಅನುಬಂಧ- 1ರಲ್ಲಿರಿಸಿದೆ) ಪೊಸಿಷನ್‌ ಪೇಪರ್‌ ' 
ರಚಿಸಲಾಗುತ್ತಿದೆ. ಈ ಪೊಸಿಷನ್‌ ಪೇಪರ್‌ ಸಿದ್ದಗೊಂಡ 
ನಂತರ ಪಠ್ಯಕ್ರಮ ಮತ್ತು ಪಠ್ಯಸೂಚಿ ರಚಿಸಲಾಗುವುದು. ' 


ಆ | ರಾಜ್ಯ ಸರ್ಕಾರ್‌ ರಾಷ್ಟೀಯ 


| ಶಿಕಣ ನೀತಿ-20200ರ ಅನುಷ್ಠಾಸ 
| ಕಾರ್ಯಪಡೆ ಮಾಡಿರುವ 


ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಅನುಷ್ಠಾನ ಕಾರ್ಯಪಡೆ | 
ಮಾಡಿರುವ ಶಿಫಾರಸುಗಳು ಈ ಕೆಳಕಂಡಂತಿವೆ. 


ಕರ್ನಾಟಿಕ ಶಿಕ್ಷಣ ಆಯೋಗ (ಕೆಎಸ್‌ಎ)/ ಕರ್ನಾಟಕ ಶಿಕಣ! 

ಕಮಿಷನ್‌ (ಕೆಇಸಿ) ರಚೆನೆ. 

ಶಾಲೆಗಳ ನಿಯಂತ್ರಣ ಹಾಗೂ Weel icie 

ಪ್ರತ್ಯೇಕತೆ 

ಶಾಲಾ ಶಿಕ್ಷಣದ ಮರು ಸಂರಚನೆ. 

ಶಾಲಾ ಶಿಕ್ಷಣದಲ್ಲಿ ಪೂರ್ವ ಬಾಲ್ಯಾವಸ್ಥೆ ಶಿಕ್ಷಣ ಹಂತದ | 

ಸೇರ್ಪಡೆ. 

ಆರಂಭಿಕ ಸಾಕ್ಷರತೆ ಹಾಗೂ ಸಂಖ್ಯಾಜ್ಞಾನದ ಸಾಧನೆ. | 

ಸಮತೆಯುಳ್ನ ಹಾಗೂ ಸಮನ್ವಯ ಶಿಕ್ಷಣ. 

ಶಾಲಾ ಸಂಕೀರ್ಣಗಳ. (Schoo! complex), ಪರಿಣಾಮಕಾರಿ | 
I 


| 


ಆಡಳಿತ ಹಾಗೂ ಗರಿಷ್ಠ ಸಂಪನ್ಮೂಲಗಳಿಗಾಗಿ ಕ್ಷಸ್ನರ್‌ಗಳು. 
ಪಠ್ಯಕ್ರಮ, ಬೋಧನಾ ವಿಧಾನ ಹಾಗೂ ಮೌಲ್ಯಮಾಪನಾ 
ಸುಧಾರಣೆಗಳು. | 
ಶಿಕ್ಷಕರ ನೇಮಕಾತಿ, ಸೇವಾ ನಿಯಮಗಳು ಹಾಗೂ ನ 
ಬೆಳವಣಿಗೆ. 


ಮೇಲಿನ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸಲು ಅನುಷ್ಠಾನ | 
| ಕಾರ್ಯಪಡೆಯನ್ನು ರಚಿಸಿ ಉಸ್ತುವಾರಿಯನ್ನು ನೋಡಿಕೊಂಡು | 
| ಮಾರ್ಗದರ್ಶನ ಮಾಡಲು ಆದೇಶಿಸಲಾಗಿರುವುದನ್ನು 
| ಅನುಬಂಧ 02 ಮತ್ತು 03 ರಲ್ಲಿರಿಸಿದೆ.' 


Ten 


| 
l 


ಅನುಷ್ಠಾನ ಕಾರ್ಯಪಡೆಯ 


' ಬಹುತೇಕ ಶಿಫಾರಸ್ಸುಗಳು 
| ಉನ್ನತ ಶಿಕ್ಷಣದ ಪಠ್ಯಕ್ರಮ 
| | ಸುಧಾರಣೆ ಆಡಳಿತ ಮತ್ತು 

| ಬಿಯಂತ್ರಣ ಪರಿವರ್ತನೆ ಎ೦ಬ | 

' ಪ್ರಮುಖ ಅಂಶಗಳಿಗೆ ಆದ್ಯತೆ! 
| ವೀಡಿಡ. ಪ್ರಾಥಮಿಕ್‌ ಮತ್ತು 

peed ಶಿಕಣ ವ್ಯವಸ್ಥೆಗಳಲ್ಲಿ 

ಸುಧಾರಣೆ | 


ರಾಷ್ಟ್ರೀಯ ಶಿಕಣ ನೀತಿ 2020- ಅನುಷ್ನಾನಗೂಳಿಸುವ' 
| ನಿಟ್ಟಿನಲ್ಲಿ ಅನುಷ್ಠಾನ ಕಾರ್ಯಪಡೆಯು ಮಾಡಲಾದ ಹಲವು | 
| ಶಿಫಾರಸ್ಸುಗಳಲ್ಲಿ ಶಾಲಾ ಶಿಕ್ಷಣಕೆ ಸಂಬಂಧಿಸಿದಂತೆ ಈ! 
ಕೆಳಕಂಡ ಅಂಶಗಳ ಕುರಿತು ಶಿಫಾರಸುಗಳನ್ನು ಮಾಡಿದೆ. 


1. ಶಾಲಾ ಶಿಕ್ಷಣದಲ್ಲಿ ಶೈಕ್ಷಣಿಕ ಪಠ್ಯಕ್ರಮ ವಿನ್ಯಾಸದಲ್ಲಿ ' 


ಬದಲಾವಣೆ. 


2. ಗುಣಮಟ್ಟದ ಪೂರ್ವ ಬಾಲ್ಯಾವಸೆ, ಶಿಕ್ಷಣ ಖಾತ್ರಿ. | 


| ಮೂಲಸೌಕರ್ಯ ಅಭಿವೃದ್ಧಿ. 
ತರಬೇತಿ ಹೊಂದಿದ ಶಿಕಕರ 
ಕೊರತೆ ಯೇಗಿಸುವ ಮುಂತಾದ 


| ಅಂಶಗಳನ್ನು 

| ಕಡೆಗಣಿಸಿರುವುದನ್ನು 

| ಸರ್ಕಾರದ ಗಮನಜ್ಞೆ 
ಬಂದಿದೆಯೇ: ಹಾಗಿದ್ದೆಲ್ಲಿ, 


| ರಾಜ್ಯ ಸರ್ಕಾರದ ರಾಷ್ಟ್ರೀಯ | 
ಶಿಕಣ ೀತಿ-20200ರ ಸಮಗ್ರ 
ಅಸುಷ್ಠಾಸಕೆ ಹೊಸ ಸಮಿತಿ 
| ರೆಚಿಸಲು ಮುಂದಾಗಿರುಪುದೇ: 


ಸಮತೆಯುಳ್ಳ ಹಾಗೂ ಸಮನ್ನಯ ಶಿಕ್ಷಣಕ್ಕೆ ಮಹತ್ವ. 


4. ಪರಿಣಾಮಕಾರಿ ಆಡಳಿತ ಹಾಗೂ ಗರಿಷ, | 
ಸಂಪನ್ನೂಲಗಳ ಕ್ರೋಢೀಕರಣಕ್ಕಾಗಿ ಶಾಲಾ | 
ಸಂಕೀರ್ಣಗಳ ರಚನೆ 


ವೃತ್ತಿ ಶಿಕಣ ಮತ್ತು ಇತರೆ ವಿಶಿಷ್ಟ ಕೌಶಲ್ಯಗಳನ್ನು 
ಶಾಲಾ ಪಠ್ಯಕ್ರಮದಲ್ಲಿ ಸಮ್ಮಿಲನ 

ಶೈಕ್ಷಣಿಕ ಅವಕಾಶ ವಂಚಿತರಿಗೆ ವಿಶೇಷ ಶೈಕ್ಷಣಿಕ 
ವಲಯಗಳ ರಚನೆ 

ವಿದ್ಯಾರ್ಥಿಗಳ ಸಮಗ್ರ ಮೌಲ್ಯಾಂಕನಕ್ಕಾಗಿ ಎಸ್‌.ಎಸ್‌ | 
.ಎಸ್‌.ಎ. ಸ್ಮಾಪನೆ | 
ಶಾಲಾ ಶಿಕ್ಷಣದಲ್ಲಿ ಗುಣಮಟ್ಟ ವೃದ್ಧಿಸಲು ಶಾಲಾ 
ಸಮನ್ನಯ ಸಮಿತಿಗಳ ರಚನೆ 

9. ಶಿಕ್ಷಕರಿಗೆ 3 ಹಂತಗಳಲ್ಲಿ ನಿಷ್ಠಾ ತರಬೇತಿ 

10. ಶಾಲಾ ಶಿಕ್ಷಕರ ನೇಮಕಾತಿ, ಸೇವಾ ನಿಯಮಗಳು ಹಾಗೂ | 
ವೃತ್ತಿ ಬೆಳವಣಿಗೆಗೆ ಸಂಪೂರ್ಣ ಅವಕಾಶ. 


ಈ)! 


ಕೊರತೆಯಿಂದ ಅಪಾರ 

| ಸಂಖ್ಯೆಯ ಮಕ್ಷಉ 
| ಬಳಲುತ್ತಿದ್ದು ಮತ್ತು 
ಗಾಮಾಂತರ ಹಾಗೂ ಪಟ್ಟಣ 

ಪ್ರದೇಶಗಳಲ್ಲಿ ಸರ್ಕಾರದ 

ವತೆಯಿಂದ ನಡೆಯುವ ಶಾಲಾ 

ತಾಲೆಗಳಾದ' 


| ಇವುಗಳನ್ನು 


! ಮುನ್ಸ ರಾಷ್ಟ್ರೀಯ ಶಿಕಣ ವೀತಿ 


| ಜಾರಿಗೆ 
| ಪ್ರಾಯಸಮ್ಮಿ ತವೆ: 
' ಮಾಪಿತಿ ನೀಡುವುದು) 


ತರುವುದು |! 
(ಸಂಪೂರ್ಣ 


| 
| 
| 
| 
| 


ಬಾಲಮಂದಿರ ಹಾಗೂ ಕರ್ನಾಟಿಕ ಪಬಿಫ್‌ ಶಾಲೆಗಳಲ್ಲಿರುವ | 
ಪೂರ್ವ ಪ್ರಾಥಮಿಕ ತರಗತಿ ಮಳಿಗೆ ಪೌಷ್ಠಿಕ ಆಹಾರದ 
ಜೊತೆ ಹಾಲು ಮತ್ತು ಮೊಟ್ಟೆಯನ್ನು ನೀಡಲಾಗುತ್ತಿದೆ. | 
ಕೋವಿಡ್‌-19ರ ಸಂದರ್ಭದಲ್ಲಿ ಪೋಷಕರಿಗೆ ಪಡಿತರ | 
ವಿತರಣೆ ಮಾಡಲಾಗಿದೆ. | 
ಸರ್ಕಾರಿ ಶಾಲೆಗಳಲ್ಲಿ ನಡೆಯುವ ಪೂರ್ವ ಪ್ರಾಥಮಿಕ | 
ಹಂತದ ಶಿಕ್ಷಕರಿಗೆ ತರಗತಿಗಳನ್ನು ನಿರ್ವಹಿಸಲು ತರಬೇತಿ 
ನೀಡಲಾಗಿದೆ. 

ಸದರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು 
ಒದಗಿಸಲು ಹಾಗೂ ತರಗತಿ ಸಿದ್ಧತೆಗೆ ಶಾಲಾನುದಾನ 
ನೀಡಲಾಗಿದೆ. 

ರಾಜ್ಯದಲ್ಲಿ ಸಮಗ್ರ ಶಿಶು ಅಭಿವೃದ್ದಿಯೋಜನೆಯಡಿ 
ಅಂಗನವಾಡಿ ಕೇಂದ್ರಗಳಲ್ಲಿ ದಾಖಲಾಗಿರುವ ಎಲ್ಲಾ! 
ಮತಿಗೆ ಪೂರಕ ಪೌಷ್ಟಿಕ ಆಹಾರವನ್ನು ನೀಡಲಾಗುತ್ತದೆ. ! 
ಪ್ರಸ್ತುತ 66361 ಅಂಗನವಾಡಿ ಕೇಂದ್ರಗಳು ರಾಜ್ಯದಲ್ಲಿದ್ದು, | 
ಇದರಲ್ಲಿ 45474 ಸ್ಥಂತ ಕಟ್ಟಿಡದಲ್ಲಿ, 1081 ಪಂಚಾಯತ್‌ ! 
ಕಟ್ಟಿಡಗಳಲ್ಲಿ, 4225 ಶಾಲಾ ಕಟ್ಟಿಡಗಳಲ್ಲಿ 3762 ಇತರೆ 
ಕಟ್ಟಡಗಳಲ್ಲಿ. ಮತ್ತು 11819 ಬಾಡಿಗೆ ಕಟ್ಟಿಡಗಳಲ್ಲಿ | 
ನಡೆಯುತ್ತಿವೆ. ನಿವೇಶನ ಲಭ್ಯತೆ ಮತ್ತು ಅನುದಾನ ಅಭ್ಯತೆ | 
ಮೇಲೆ ಎಲ್ಲಾ ಕಟ್ಟಡಗಳಿಗೆ ಸ್ವಂತ ಕಟ್ಟಿಡಗಳನ್ನು 
ನಿರ್ಮಿಸಲು ಕ್ರಮ ಕೈಗೊಳಲಾಗುತ್ತಿದೆ. ಜಲಜೀವನ್‌ 
ಮಿಷನ್‌ ಅಡಿಯಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ಕುಡಿಯುವ 
ನೀರು ಮತ್ತು ಸ್ಥಳಾವಕಾಶವಿರುವ ಎಲ್ಲಾ ಸ್ವಂತ 
ಕಟ್ಟಿಡಗಳಿಗೆ ಶೌಚಾಲಯಗಳನ್ನು ಒದಗಿಸಲು ಕ್ರಮ 
ಕೈಗೊಳ್ಳಲಾಗುತ್ತಿದೆ. 


| ew) 


| ಗಳನ್ನು ಪಡೆದಿರುವ ಶಿಕಕರ 


ರಾಜ್ಯದಲ್ಲಿ ಪಾಥಮಿಕ ಪೌಢ 
ಶಿಕಣ, ಉನ್ಹತ ಶಿಕಣ ಮತ್ತು 


ಸಂಶೋಧನೆಗಳು 
ಒಳಗೊಂಡಂತಿರುವ ಶಿಕಣ; 
ಸಂಸ್ಥೆ ಮತ್ತು 


ವಿಶ್ಚವಿದ್ಯಾಲಯಗಳಲ್ಲಿ 8ಸಿ, ಕೀರ, | 
MA, Med ಮತ್ತು ಡಾಕ್ಟರೇಟ್‌ 


ಮತ್ತು ಬೋಧಕರ 
ಈ 
ಕೊರತೆಗಳನ್ನು ತುಂಬಲು 
ರಾಜ್ಯ ಸರ್ಕಾರ ಹ್ಹೆಗೊ೦ಡಿರುವ 
ಶ್ರಮಗಳಾಪುವಪು: (ಸಂಪೂರ್ಣ | 


ಇಪಿ 395 ಪಿಜಿಸಿ 2021 


ಸರ್ಕಾರಿ ಪ್ರಾಧಮಿಕ ಮತ್ತು ಪೌಢಶಾಲೆಗಳಲ್ಲಿ 
ನೇಮಕವಾಗುವ ಶಿಕಕರು ಪಿಯುಸಿ ಡಿ.ಇಡಿ ಹಾಗೂ 


ಬಿ.ಎ! ಬೆ.ಎಸ್ಸಿ-ಬಿ ಇಡಿ ಕಣಿಷ್ಟ ವಿದ್ಯಾರ್ಹತೆ! 
| 


ಹೊಂದಿರುತ್ತಾರೆ 


*° ಪಾಥಮಿಕ ಶಾಲಾ ಶಿಕಕರು ತಮ್ಮ ವೃತ್ತಿಪರ 
ಅಭಿವೃದ್ದಿಗಾಗಿ ಬಿ ಇಡಿ ವ್ಯಾಸಂಗ ಹೆಗೊಳ್ಳಲು ಆವಕಾಶ! 


ರೇಡಲಾಗುತ್ತಿದೆ 


ಕರ್ನಾಟಕ ಸರ್ಕಾರದ ನಡವಳಿಗಳು 


ವಿಷಯ ಸೂತನ ರಾಷ್ಟೀಯ ಶಿಕ್ಷಣ ನೀತಿ 2020ನ್ನು ಅನುಷ್ಠಾನಗೊಳಿಸುವ ಸಂಬಂಧ ಪೊಸಿಷನ್‌ 
ನ್ನ E ್ನ ೫ 
ಪೇಪರ್‌ ಗಳ ಸಿದ್ದತಾ ಕಾರ್ಯಗಳ ಮೇಲ್ತಿಚಾರಣೆಗಾಗಿ ಉಪ ಸಮಿತಿಗಳನ್ನು ಮತ್ತು ವಿವಿದ 


ಸಮಿತಿಗಳಿಂದ ಸಿದ್ದಪಡಿಸಲಾಗುವ ಪೊಸಿಷನ್‌ ಪೇಪರ್‌ಗಳನ್ನು ಕಾಲಕಾಲಕ್ಕೆ ಪರಿಶೀಲಿಸಿ 
ಮಾರ್ಗದರ್ಶನ ನೀಡಲು ರಾಜ್ಯ ಹಂತದಲ್ಲಿ ಸಂಪನ್ಮೂಲ ವ್ಯಕ್ತಿಗಳನ್ನು ಒಳಗೊಂಡ ಕೋರ್‌ 


ಸಮಿತಿಯನ್ನು ರಚಿಸುವ ಬಗ್ಗ 


ಓದಲಾಗಿದೆ: ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಇವರ ಏಕ ಕಡತ 
ಸಂಖ್ಯೆ:ಡಿ.ಎಸ್‌..ಆರ್‌.ಟಿ/ಎನ್‌.ಇ.ಪಿ/ಪಹೊ.ಪೇ ಯೋ ಪ್ರ-09-2021-22. 


ಮೇಲೆ ಓದಲಾದ ಕ್ರಮಾಂಕ (1) ರಲ್ಲಿ ರಾಜ ಯೋಜನಾ ನಿರ್ದೇಶಕರು. ಸಮಗ್ರ ಶಿಕ್ಷಣ ಕರ್ನಾಟಕ 
ಇವರು ತಮ್ಮ ಏಕ ಕಡತದಲ್ಲಿ ನೂತನ ರಾಷ್ಟೀಯ ಶಿಕ್ಷಣ ನೀತಿ 2020ನ್ನು ಅನುಷ್ಠಾನಗೊಳಿಸುವ ಸಂಬಂಧ 


ಹೊಸಿಷನ್‌ ಪೇಪರ್ಗಳ ಸಿದ್ದತಾ ಕಾರ್ಯಗಳ ಮೇಲ್ವಿಚಾರಣೆಗಾಗಿ ಉಪ ಸಮಿತಿಗಳನ್ನು ಮತ್ತು ವಿವಿಧ 
ಸಮಿತಿಗಳಿಂದ ಸಿದ್ಧಪಡಿಸಲಾಗುವ ಮೊಸಿಷನ್‌ ಪೇಪರ್‌ಗಳನ್ನು ಕಾಲಕಾಲಕ್ಕೆ ಪರಿಶೀಲಿಸಿ ಮಾರ್ಗದರ್ಶನ 


pS 


ನೀಡಲು ರಾಜ್ಯ ಹಂತದಲ್ಲಿ ಸಂಪನೂಲ ವ್ಯಕ್ತಿಗಳನ್ನು ಒಳಗೊಂಡ ಕೋರ್‌ ಸಮಿತಿ ರಚಿಸುವಂತೆ ಕೋ 


2 


ಸಮಿತಿಯನ್ನು ಈ ಕೆಳಕಂಡಂತೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರಚಿಸಿ 
ಆದೇಶಿಸಿದೆ. 


| Pp | PHILOSOPHY OF EDUCATION i 


iSnG. 5 Harish, Educationist Author,Bengaluru Chairperson 


ಸ್ಟ | | i 
j p i Sri Nagarajaiah [Member 
| | Rtd. Professor, RVTC,Bengaluru | 
‘ i Dr. SidharthAnath,FormerDirector ; 
3 | Member 
\ AcharyakulamSchaolsHaridwar. Bengaluru | 
i ಮಾದಿ ವಿ 3 ak ಮಾಯೆ 
j Dr.MahabaleshwarBhat, i f 
il i Member | 
i § | Principal, VedavjignanaGurukula i i 
| 
} | MrsSandhya,AssistantProfessor,St.AloysiusInstituteo | | 
i 5 | ; ; Member \ 
| { fEducation, Mangalore | \ 
| | Dr. GeethaC,Dean,FacultyofEducation, i Member | 
i 6 1 Professor KuvempuUniversity, Shivamogga ! i 
H | 
! 2 | Sri Gururaj Rao,FacultyAPF { Member i 


| 8 


| Dr.VishvanataHampiholi,RetiredPrincipal, Hubli | Member | 


| 


{ Smt VaniR.K, Lecturer, DIET, Bengaluru South | Co-ordinator 


ig | 
i 10 Director,DSERT, Bengaluru Nodal Officer | 
1 44 {Nodal DIET | Bengaluru South \ 
PRESCHOOL EDUCATION AND FOUNDATIONAL F 
PP2 |; LITERACY AND NUMERACY 
————elavikaKaoor VicitingProt oo § 
| 4 Chairperson 
! NIAS,FormerHoD, NIMHANS, Bengaluru 
i - — 
I i Dr. L Savitha, i | 
| Educationalconsultant&CEOofinktankEdu Member | 


\ 
; Services, LLP, Mysuru. i 
\ 
| 


' 
; Member 
| AnganawaditrainingCentre, Shimoga, j 


L_ KCC ತ 
: Smmt.LathaMenon Member \ 


\ SmtAnnapoorna 
| 


[ 


[ ! \ 
7 | TechnicaiAdvisor, Bengaluru | 
£ Smt Anupama, PurnaPramathi, Girinagar | Member 


EG ಜು 


SS ವಾ 
: Dr.SumathiRavindranath } 
Member 


' IndianMontessorriCenter 


\ | 

| Smt SunithaSanjay | 

| Member 
| Pre-PrimaryHoD,RVK,Thanisandra ! 


} | 
| SmtPrameethaAdoni 


| 
| Co-ordinator 


| } | ProgramOfficer, SSK, Bengaluru ] | 
[ \ 
i 10 | Director(Quality), SSK, Bengaluru | Noda! Officer | 


! 11 | Nodal DIET | Bengaluru Rural 
L | \ 
pp3 CURRICULUM AND PEDAGOGY | 
i » Dr. Hariprasad GV | 
| 1 | | Chairperson | 
| | Senior Lecturer, DIET Shimoga | i 
| 
\ | Prof. Jagannath Donge, 
| Member 
j Kuvempu University, Shimoga I 
Dr RajakumarHiremuth, § K 
3 ; Member 
| DevdhootTaluk Raichure({GL) \ 
ಭೆ ಜು SR RS 
| Dr. Dharanendrappa SN ! 
4 'Lecturerin Education, BoysGovt | Member 
| PUCollege,Hunasur,MysuruDistrict } 
i Dr RamkumarN Seniormanger 7] 
5 | (Academic),AgasthyaFoundation Kuppam, Andhra | Member 
_ | Pradesh + il 
Dr.PrashanthakumaraT.M. AssistantProfessor,Depar | 
6 | tmentofStudiesimEducation, Member 


riKrishnadevaraya University,Bellary 


4 


| | Sri NagarajaMullali j | 


| 
| j Member 
| Principal, KLE’sB.Ed College, Hubbali | 


Sri. Ratan Chavan 


\ 
H 
H 
\ 
| 
H 
[ 
j 


i ಈ | Lecturer,NavodayaB.EdCollege,Raichur | 
[i J L RK 
9 | Sri Murthy.Lecturer.DIET,Chitrdurga Co-ordinator | 
; 319 ; Director DSERT Bengaluru | Nodal Officer 
14 i NodaiDIET i Shimogga 

| ppa | EDUCATION IN SOCIAL SCIENCES | \ 
| H 1 
H } R 1 | 
1 Dr.RajaramHegde, (ss | 

1 Professor,HistoryAndArcheologicalDepartment Kuvempu | Chairperson | 
; i University,Shivamogga | H 
\ | Dr.ChaitraM | f 

i SeniorFellow,india bikie 

i 2 | StudyCenter,CenterforEducationalandSocialStudies,Banga | ” ene | 
lore, \ 
|! 3 | DrVeenaKLEInstitueGadag | Member i 
| | | 
ನಾನಾ ಕಾವವಮಾವವನಾನಾನಾನವವವನವವವವದಾವನವಾಂವಹವವನಾವಾವೂನನದವತತಾತವಾವನ ವಾ ಮ್ಯಾವತಾಾವವಎನೇಂವವನಲವಮಾ ವರರು ರವನು 
i 4 | Dr Shanmukha,KuvempuUniversity,Shimoga | Member 
| 5 Dr Shankarappa,Govt PUCollege Nanjangud | Mess | 
i Dr | ] 
4 | LakshmanaMPujar,AssistantProfessor ProfessorofGeogra | $s 

ಸ phyGFGC ia 

i Member [uaa 
2  ; ChandrashekarDamle,SulyaMangaluru ember ಮ 
§ 9 A Rajashekar,SeniorLecwrer,Davanagere DIET re ' Co-ordinator 

1  ! DIRECTORDSERT,BengaluruS | Nodal Officer 
ಗ SR 
: 11 | NodaiDIET : Shimogga 


[0 


VOCATIONAL EDUCATION 


| PPS , | 
7 | Smt LeenaWadiaSeniorFellow en 
1 | ObserverResearchFoundatior, Bengaluru | Hawperson 
l el Ee es ಆ 
; Captain Kaustubhanath Convener, | Meriter 
೨ ! NationalDevelopment andCorporation | ' 
©“ | KarnatakaandGoaDivision § 1 WN 
ps | SmtPreetiDhiman:Vidya Kshetra, Bengaluru j Member 
or SudheendraProfessorandHead l Meher 
4 PRESSES Shimoga 


ORAS ape AssociateProfessor, [inks 


§ KarnatakaStateAkkamahadeviWomensUniversity,Viayap 


| ura } 
' | Sri ParashuramK.G Professor, | 
| MasterofSocialWork and Research DepartmentPG Center | Member 


6 | Tumkur University. 


i 
j 
l | Dr.Basavaraj, Director, GRAAM Mysore | Member 


NS EROS Ae ಜ 
t 7 i 
| 
RG 
| | Smt Padmavathi, Professor and Head,Education Unit ‘Meniber 
8&8 Centre for educational and social Studies,Bengaluru | 
[ | / 
\ ! Smt SrilathaKotemat, | 
i | Co-ordinator 
' ProgramOfficerSSK Bengaluru | 
‘1 | DIRECTOR(Quality),SSK.Bengaluru | Nodal Officer 
i | { | 
| 11 | Nodal DIET ) | Bangalore Rural ' 
i NE A ROR R i 
PPé ART EDUCATION 
| 
Dr,Rajashree 
Co-ordinator andArtDirector | Chairperson 
s You&MeTheate: Bengalur u_ | ; 
ArjunBharadwaj | 
- i Member 
- Scholar, Writer, Specializationin 11 
Sri. MadhuryaR y 
3 Member 


PurnaCheranaPublicSchool, Mysuru | 


SriMahendraPresidentLalitKalaKendrs | Member 


| | Sri NageshUR, | 
|g | Member | 
| ArtTeacher,GJCKushalanagaraKodagu | 
| 7 | SmtMalavika,FacultyAPF,Bengaluru Member | 
: | | H 
! Sri Krishnamurthy, 
| Member 
: India FoundationforArts, Bengaluru 
Dr RN. Shashikala,SADP?, KTBS, Bengaluru ; Co-ordinator 
DIRECTOR, KTBS, Bengaluru [Nodal Officer 
; 11 | NodalDIET i Bengaluru South 
L H NL | | 
| pp7 | SCIENCE EDUCATION | 
| i i DrShailaja, ' 
|! 1 | Chairperson ; 
\ i Red. Scientist NehruPlanetorium Sse f 
1 (1 | |! 
\ | Dr.Lakshminarayan, Principal, | Memb 
| 2 | BESBEdCollege, Bengaluru | ember ) 
| 3 ! DrPankajJain,SeedtoSapling Sc - Member | 
PN } | 
4 Prof.GuruprasadAthani,ChiefLearningOfficer,CreativeLea | Member | 
rningCenter Bengaluru 
| 5 | Dr BR Guruprasad.Rtd.Scientist ISRO, Bengaluru | Member 
] Sri PraveenSubramanyaS taffiMember | p 
- Membe 
>  prayogaEducanonResear r 
Dr Ravindranath | 
| Member 
i Agasthya Foundation, Kuppam 
qn | Dr. KarunaSimha, Bengaluru i Member ¥ 
WN i 
9 | Smt Jayalakshmi,ADPL,KTBS, Bengaluru. | Co-ordinator 
in | DIRECTOR KTBS, Bengaluru ; | Nodal Officer 
i ಲ | j _ 
| Nodal Office "TBS 


ppg Mathematical Education & Computational Thinking 


, ! Dr. GVijaya kumar, RtdPrincipalandCo ordinator, Vijaya | Chairperson 
“| TeachersCollege, Bengaluru 
* Dr. ManjulaSwamy,Lecturer 


- Member 
_ NewhorizoncollegeofEducation, Bengaluru 
SE - ಈ ಎ 
3 DrShivkumar,SeedtoSapling, IISc Member 
| Dr Usha Villat | | 


| : Member 
| Principal JGRVKRamamurti Nagar Bengaluru j 


| RE 
! § | SmtManjuladev,, ! Member | 
| - Former Principal ITIPublicSchool, Bengaluru | } 
4 Sri T.K.Prasanna Murthy, i Member | 
| | RtdTeacher, RVHighSchool. Bengaluru | 
| Sri Vijay, Faculty APF, Bengaluru | Member | 
1 Sri VVNShasthn, i \ 
| 8 | ; Member } 
\ ResoursePerson,NationalSciencecentre,Kolar 


! SriVedamurthyC,SADPI, DSERTBengaluru Co-ordinator ; 


yy | 


i | DIRECTOR.DSERT,Bengaluru ' Nodal Officer 


¥} 110 


Nodal DIET Bengaluru South 


i 1 ! | 
ಸಾ LANGUAGE EDUCATION ್‌್‌ 
BS F| 
Dr. Ajakkal Girish Bhat, \ 
y | Chairperson 
-  } KuvempuBhashaPradhikarana | 
i Re 1 _ 
i DrRajagopalGibikote, | 
2 ' Member 
 * FormerDeanEFLUniversity, Hyderabad } 
Sri Rajaram Nadig i 
2 | | ! Member 
1 SanchalakRPSchools.Holehonnur, Shimoga 
FE Drfanardhan Hegde, SanskritBharati, Bengaluru ' Member 


8 


Dr.JagadeeshFHAssociateprofessor 
} HOD,DepartmentofKannada, GHCHaveri 


6 | SriSyedMukhtar Ahmed, UrduTeacher, 
; GUHSLalgiri,Brahampur,Kalburgi South | 


\ Dr.KrishnaVayJoshiAsstProfessor, 


5 Member 


| KarmatakaSanskritUniversityBengaluru ; 


i; Sri PrateekMali, Hubli(Hin),KarnatakaUniversity | Member 
A A CRE 
9 1 Sri Vishwanath.KV. SADP!, DSERTBengaluru ' Co-ordinator 


‘0 DIRECTOR DSERT Bengaluru "Noda Officer 
ನಥ i 
| { Nodal DIET | Bengslors Sಂuಿ 
ay ENVIRONMENTAL EDUCATION | | 
| 
| Sri Janardhan GL | Chairperson i 


pa 


Director,NatureStudyCentre, Shimoga 


; Sri VailisnHerur,Director 
\ i | Member 
Prayoga EducationResearchFoundation 1 


3 SmtVyshnavi,FacultyAPF, Bengaluru i Member 


[N°] 


| Dr.RamakrishnaHegde,ProfessorandHeadoftheDep | Member 
| artmentofForestry.CoF.Ponnampet. | 


Dr.MadheGowdaC.SeniorResearchAssociate, | sides 
5 | AshokaTrustforResearchinEcologyandtheenvironm | nes ‘ 
: ent(ATREE),BRHilis,Chamarajanagar | 


*° Smt Parvathi 


TechnicalAss stant Y 


p SmeTriveniNaik,Le 


3: bk 
r. SharathChandr: 
sor 


ntProfess 


[0] 


s 
! hCenter,PG Center, 


& Sri.Raje Gowda. SADPI,DSERT, Bengaluru | Coordinator 
————— —“— - ; 
an ; DIRECTOR, DSERT, Bengaluru | Nodal Officer | 
| Nodal DIET oo Bengaluru North 
Po 


to 


| HEALTH & WELL-BEING 


§ DrAmitSingh 


' Dr. lohnVidyasagar, 
' NIMHANS Benguluru 


Chairperson 


i Arogyadham,S-VYASA, Bengaluru 


lk 
| 
| 
j 
| 
i 
| 


' Member 


\ 
| 


; SmtAshwinik.M., 
Lecturer, DIET, Chikkamagaluru. 


| 
| 
| 
\ 
H 


| 
| 
| Member 
T 


i Suresh.G, Gymnastic Coach, 
| YouthEmpowermentandSportsDepartment,SportsSc 


| hool,Kudige 

| 5 SriNagendraKamath, 
i i Director Rashtrotthana Yoga, Bengaluru : 
i p Dr. VLakshmiNarayanan, Member | 


[& 
7 


8 


[°] 
pa 


— 
| DrY.S.Lakshmeesha 


i Dr.H.SPrema,311,3rdfloor,SkylineSurabhi 


| | Member 


Member 


Diabetologist Kuvempunagar,Mysuru | 
i i Member \ 


‘ apts.Vidyapeeta road,B.S.K.3rdstage, Bengaluru 


i Member 


; Smt MD Usha SADPIKTBS, Bengaluru 


; Co-ordinator 


| DIRECTOR,KTBS, Bengaluru 
} 


- 
' Nodal Office 


Nodal Officer 


} 


PP12 


' Reforms in Examination and Holistic Progress Card | 


i Dr. H MuddumalleshFormerPricipal, | 
i VivekanandaCollegeofEducation,Arsikere 
; Hassan District | 


2 ' SmtAnchal FacuityAPF,Bengaiuru Member 
‘ DrVenkatesh K, oo ನಾ 
3 | DeanandChairman EducationDepartment Shivag. embpei 
ngothriDavanagereUniversity iN 
For HV Vamadevappa : Member 


Red Prof.B.Ed ಬ 


10 


| 6 SmtManjula Prasad, | Member | 


PrincipalRVKThanisandra, Bengaluru 


| SanjeevSimoorkar, 

7 Member | 
| | Academiccoordinator,Purnapramathischool | 
| | 
7 Smt BhanumathiPrincipal,KendriyaVidyalaya Weeiber | 

8 ! School, Malleshwaram,Bengaluru | | 
| i Sri GangadharaSwamy KM 
| | Ig. my KM, j 
| 9 | SADPLKSEEB, Bengaluru | icc 
p | Ty ಮಾಬು 
; 1 DIRECTOR,KSEEB, Bengaluru Nodal Officer 1 


11 : Nodal Office i KSEEB 


| 


‘ PP | KNOWLEDGE OF INDIA | | 
} 13 4 \ 
4. | Dr RamanathanAssistantProfessor, | Chairperson 


' DeptofChemistry, IIT (BHU)Varanasi,U.P 
! Dr VinayakRajath Bhat, 


i ¥ | Professor Chinmayvishvavidyala Koch 


|3| Smt. AshaG.HAssistantProfessor Member | 
Dept.ofEducation, DavanagereUniversity. 


Dr. KS Kannan,Chair-professor, 
Traditional Indian KnowledgeandPhilosophy. 


| « 1 Sri GiriBalasubrahmanyam | Member 
IndianAdministrativeFellow, Govt ofKarnataka 


4 


[7 


gp | ಹವಾ | Member 
Sri NagarajKaleLecturer,CTE,Belagavi y Meme 


| DrV Rajath, £ | | 


| Member 


xl 


' Professor, BMSEngineeringCollege, Bengaluru 


Sn Rangareth MB. Principal RVK Hagaribommanhall : Member 


| \ 
9 ! Smt Shylaja Kumari,SADP},KTBS,Bangalore | Co-ordinator i 
7 DIRECTORKTES Bengaluru "Nodal Officer 
Eo ವ i ಮ 

oT Ss | 


ಹ 
4 


PP VALUE EDUCATION j 
, 1 Sri Gajanana Londe, Executive Director, ; Chairperson 
“ SamvitResearchFoundation, Bengaluru | | 
mt Shobha Sundareshan, | 
3 i Member 
“ , DishaBharath, Bengaluru \ 
~ | SriKrishna Hebbale | Member 
| MeruFoundationforindicArts, Bengaluru | 
4 ! DrAnju{AOL)Asst Professor, | Member . 
DepartmentofEducation.ArtofLiving Teacher \ i 
- ನ 
, Sri Venkateshwarlu, | Member | 
5 | Principal,SriSathya Sai LokaSevaGurukulam, i” 


\ | SathyaSaiGrama,Muddenahalli, 


| 
| 
I 


6 


| SriAshokaKam 


| Senior Lecturer, DIETUdupi Member | 
Dr ChrisiaLaura PintoDepartmentofEducation( MEd) | 


7 


8 
| Vijaya Kulkarni, ADP], KTBS, Bengaluru Co-ordinator | 


| Dr.K.Raghavendra Pai, Secretory Member 
SriVedavyasaYoga Pratishtana,Mysuru 


\ MangaloreUniversity, | Member 
' Mangalagangothri-574199,Mangaluru | 


9 
TE 
10  DIRECTORKTBS, Bengaluru Nodal Officer 


| Nodal Office 


| 


ವ SE ರು 


| PP15 INCLUSIVE EDUCATION | 
\ Dr. Indumathi Rao | 
' FormerMemberNationalCommissionforPersonswit | Chairperson 
hDisabilities,IndiaRegionalAdviser, CBR Network | 
| (South Asia), Bengaluru | 
> Dr.MythiliRamachandra,TISS, Bengaluru ; Member 
E ' Smt. Manjula Nanjundaiah, I | Member 
“| Director,Seva inAction, Bengaluru \ _ 
| ShadakshariSwamyG | M _ 
4 ' Lecturer inEducation : Member 
| Govt PUCollege,Begooru,Chamarajanagar | 
c | Smt Shobha | Member 
p ! SpecialEducatorATISH, Mysuru | 


pi 


T 
| SriPraveenSVYM Saragur, HDKote,Mysuru | Member 


| Ruma Banerjee, 
i Advisor, SevainAction, Bengaluru 


V.S. Basavaraj, | 


l 8 j { Member 
i | FormerCommissioner,DisabilityCell, Bengaluru 
i Smt Lakshmi Bai Lachappa Lali, } R 
9 ; ProgramOficer, SSK, Bengaluru | Co-ordinator 
. ಭಾ :- ನನಾ 
Sia : DIRECTOR (Quality), Bengaluru ; Nodal Officer 
vu 8 
11 : Nodal Office ; Bengaluru Kurai 
) pP16 | GENDER EDUCATION | I 
—SmeVani Periodi oa = 
' 1 | FreeLance Advisor, Gender | Chairperson 
; Education, Mangaiuru } 
| Dr.MH.Hebbal (ExpertinTransgenderissues) } Membe i 
> I AssistantProfessor. GFGCHaver: Meer 
೭ i | 
i IE F ಮಾವ 
| _ | Dr.RenukaAmalajhari, ' Member \ 
ij SuteResourcePerson Lecturer DIETDharwad, i 
i 4 ! Dr. Nandini, Manipal University,Manipa! 7 Member i 
| { Dr.NG Chachadf, | Member j 


Ul 


| RtdProfandPrincipalKarnatakaCollege, Dharwad | i 
pe TDN Cp 
6 | Smt SharadaH S, Member | 


i; AM GHSTalaluMysuru | | 
\ DrFaritaViegas. Principal I Warn | 
7 ‘Se AloysiusinstituteofEducation,Mangaiuri j Men 
3 T DrkrishnamurthyMV SADPIKTBSBengaiurv 1 Co-ordinator W 
[ f 
1n DIRECTORKTBS, Bengaluru i Nodal Officer Fu 
71 [NodalOffice TRTSS § 
Tus ್ಥ T 
! pp17 |! Educational Technology for School Education | 
7: I 


4 Dr Raiararn SHES Former TDCIET NCERT (Chairperson 


“F- 
i) | Member 
; | ProgramHeadODISi0SSAT(OneSchool AtATime) | 
} H \ 


; SriSudheerHullemane 


———————————— 

3 Sri SudarshanBelur | Member 
Bharatavani -CentralinstituteofindianLanguages | ; 

§ ! Dr. Rashmi GN,LecturerinEducation, | Member : 


| Govt PUCollegeOldVanivilas, Bengaluru 


5 | | sri Prasanna, ShikshanaFoundation, Bengaiuru Member 
! SriSanthoshkumarSajjan | Member 
° ; Lecturer BasaveshwarB.EdCollege, Bidar. j 
! Dr. Gopal N.AssistantProfessor, | Member 


| | P.G.DepartmentofStudiesandResearchin ; 
1 | Education, YSkUnversiy, Bellari-583105 | _} 
| Sri Venkatesh, | | 


| Edupreneur,HeraizenTech, Bengaluru 


| Smt Shobha,ADPIDSERT, Bengaluru Co-ordinator | 


| 10 | DIRECTOR, DSERT,Bengaluru Officer 
| | SS 
\ | ; Bengaluru 
! 1 Nodal DIET North 
| | 


i PP18 TEACHEREDUCATION i 


. | DrVasanthDBhat, Chairperson : 
೬ FormerProfessorofEducationRIE,Mysuru 
Prof.HoovinbhavB.L, 
2 | Chairman& Dean ofDeptofEducation, 


| Member 
\ 


GulbargaUniversity, Kalaburgi y 


3 ; TrishtaRamamurthy,FounderEkya Schools i Member 
Sri SathyanarayanaMS,Chairman,SriSathya | Member 
SaiVishwaniketanam,Hampi,Vijayanagara District | 

£ Dr.Girija, Director, ! Member 

“  , Horizon college of educauon, Bengaluru 

pl Dr MasudaZamal.StareResourcePersonLecturer,DIE | Member 

ಷ T, Haven 
Dr VishnuSindhe,AssistantProfessor,Akkamahadewvi | 

7 ! Member 

£ University 
Dr. Chidan Mernber 


Hes) 


|g y- 
bepartme 


14 


| : University Mangalagangothri-574199, | j 


{ Smt Vinutha, SADPLDSERT 


| 10 | DIRECTORDSERT Bengaluru 
| j 
pl 


| AY ಬಾ ; Bengaluru 
! 11 | Nodal DIET eRgaturt 
i ; | North 

+ Fl i 


PPi9 ¥ GUIDANCE & COUNSELLING FOR SCHOOLS 


T 
; li 
§ j Smt BharathiSingh Founder&Chief, | 
§ ! NGO,SA-MUDRA Foundation Bengaluru \ 


i Dr. Preethi Bhandarkar, 
| 


{ Principal, KamalaBaligaBEd coilege,Kumta. 


3 | Dr NagaraMarrennavar, \ Member 1 
: | LecturerinEducationKPSVadagao, Belguam | | 
ಕ್ಕ | Dr.HB Mahantesh, GFGC. Ramadurga, Belgaum | Member 
\ Br Namya, : Member 
| 5 i KempegowdalnstituteofMedicalSciences,Bengalur ; \ 
ER Lu | dl 
| | Dr. Bhargavi VR. Memb k 
| 6 j ProfessorandDirectorSheshadripuramCollege,She | | Member j 
\ | shadripuram, Bengaluru. ! j 
| 7 | Smt.GeetaSrinivasan, | Member | 
| i Freelancer,LifeSkili Trainer, Bengaluru j j 
a | Dr. Sumana,BIOCONFoundatien, Bengaluru | Member 
d Sri Krishna Prasad, 5ADPI DSERT Bengaluru Co-ordinator 
10 | DIRECTOR SSK(Quality), Bengaluru Nodal Officer 
. | Nodal DET (i 
\ PP20 | SCHOOL GOVERNANCE AND LEADERSHIP | ; 


SESE UU — 
; KR Chairperson 
} Sri Ashwin.SeniorLecturer, DIET, Shimoga 


ಎ NIEDA NCCT Neath | Member 


15 


\ Sn Shivaprakash,Lecturer,CTE,DakshinaKannada 


ದ | 
; Dr PS Hegadi,Professor, | Member 
| KSSVijayanagar BEdCollegeHubl, DharwadDistrict | j 
5  ' Dr Harish Vagdevigroupofinstitutions, Bangalore | Member j 
6 Sri Prasanna,Caring with cotours,Bangalore | Mosher 
SEG ELSA SSP bg ಹ 
! Dr M pundaleeka Kamath, | K 
7 FieldDirector-Projects, | ಸಲಗ 
| Boschlimited,Bidadi,Rama 1 
! Member 


| 


| 4 | Principal, yg | Member 

| Government College forPrinting Technology. | 
Dr. BasavarajMH | Member i 

| AssistantProfessor,JPCollegeofEducation,Gadag | 

| Dr. Veeresh Hittalamani ! Member 
Principal, PPGCollegeofEducaton, Gadag 

| Sri Shashikumar BS, a 
Assistant Master,GHS YelekyathanahalliB.Rural | 

| Sri Ravikumar.Senior Lecturer, Bengaluru South \ send 
Smtindira SADPI,DSERT. Bengaluru | Co-ordinator 

' DIRECTOR. KTBS, Bengaluru | Nodal Officer 

i Nodal Office | KTBS 


8 


9 


, Sni Vasu,CRP KarimuddanahalliHunsur Takik,Mysuru 


11. | Nodal DIET 


. Sri Ravishankar 


4 


2 


8 


10 


10 


RtdDirector,GovernmentPress,Bengaluru. 


| Director,Printing press, Bengaluru 


| Dr. Balakrishna Adiga, 
Retired Principal, Hombegowda Nagara, Bengaluru 


§ | Smt SujathaThimmapur, Lecturer, SISLEP, Dharwad. { Co-ordinator 


i Nodal Officer 


[7g DIRECTOR SISLEP Dharwad 
} 

| Shimoga 
ET NSS SLRS 


[| 


i Chairperson 


CATION OF QUALITY TEXTUAL NON- \ 
PP21 TEXTUAL MATERIAL: / 
NE ISSUES, CHALLENGES AND WAY-FORWARD \ 


16 


| LINKAGE BETWEEN SCHOOL EDUCATION AND | 
HIGHER EDUCATION 


ವಾ 
| 
| 
j 
Chairperson | 


Dr.HS Nagaraj,Educationist, Bengaluru 


i 2 | Dr.S Muralidhar ! 
| | Professor GovtFirstGradeCollege,Kolar i 
| | Dr. | | 
i 3 | RangaswamyCAssociateProfessor,DeptofEducati | Member ' 
i 1 onDavanagereUniversity EE § 
4 | Dr. VenkateshYBDeptofPUE, Bengaluru | | 
| | Sri Druvakuar HM, : Member 

| RtdPrincipal,Govt PUCollegeChikkamagaluru | j 
4 Sri Venkatesh MN | 
| 6 | StateResourcePerson PULecturerinEducation, SB | Member \ 
MTPU | | 

| College Shigli, LakshmeshwaraTaluk Gadag } | 
| 3 | Sri Srinivas, | Member i 
| Lecturer,KPS,Tyamagondlu | 
\ ! Smt Renukamma, | 1 
|g i | Member A 


i { SeniorLecturerDIET,Ramanagara | ! 


| Smt.Girija SADPLCPIOffice, Bengaluru | Co-ordinator | 


{ 
} 


| DIRECTOR, Secondary, CPI Office, Bengaluru ' Nodal Officer | 
ದಿಯಾ 
| | Bengaluru | 
;: 11 | NodaiDIET 1 
4 < North | 
| | \ 
pp23 | ALTERNATE WAYS FOR SC esd } 
 Dr.KM Veer [Chairperson 
| Director, jSSKarnatakaOpenSchool,Mysuru-29 | _ 
! Smt Poornima, Principal, | f: 
. i SriSathyaSai PrashanthiniketanamPYCotMlege, | Member 
“ | Chikkaballapura | 
Member 
i 3 ! Sri RangappaSADPLMassEducation, Bengaluru _ 
SMA NOAA bs 
[i | Smt Samantha, | | Member i 
i © |} HMGHSSampangiramanagaraBengaiuru | | 
' Sri Rajappa, ' Member 


| LecturerinEducationGovt PUColiege,Ha 


17 


| Member 


Te 4 


8 ‘Sn CK Inamdar,Lecturer,DIET,Chikkodi | 


7 Sri Mallikarjun,RoomroRead, Bengaluru 


| 

1 Sri Venkatarama reddy, | 
| Co-ordinator | 

i 


(9 | ProgramOfficer,SSK Bengaluru 
10 | DIRECTOR(Quality) SSKBengaluru ! Nodal Officer 
+ CT 
} . \ Bangalore 
T \ 
2 1 Nodal DIET | Rural 


H | 
| | 
- il ek 


& EMERGING ROLE OF COMMUNITY IN EDUCATION | | 


PP24 | 


Dr. Niranjanaradhya VP, 
DevelopmentEducatiomst Bengaluru 
! RavindraPrakash Y], j 
| ConsultantforEducationandDevelopment, | ene 


| Sri KishoreAttavar, i Member 
' Freelance Consultantin Education, Mangakuru 


| Dr. VenkataRao M.Palate, AssociateProfessor, Member | 


' Sri VishwanathaKR ; Member 
7 | HM,GHSBilasanuru,HariharaTaluk 

i Sri Arunkumar MR r 

| Member 


8 PrincipalTrainerandEducatonEnthusiast Bengaluru 


I SE SE 
9 | SmtShanthala, ProgramOfficer,SSK Bengaluru | Co-ordinator 


10 DIRECTOR(Quality), SSK Bengaluru | Nodal Officer 
} | 
1 ' Nodal DIET Benger 
i Rurai 


ADULT EDUCATION 


Chairperson 


18 


Sri. AM Rajashekar, 


RtdjointDirector,DirectorateofAdult Education 


3 Sri.Tukaram,Rtd JointDirector, 
| | StateResource Centre KarnatakaMysuru 
| 4 | Sri GS PoojariRtdDeputyDirector, | Member } 
| | DeptofPUEducation, Bijapur } 
| Sri GT BhatAssociateProfessor, | Tu ಹ 
i § |MESMMArts&ScienceCollegeSirsi | Meme! \ 
‘ i UraraKannada District i j 

6 { SmtSukanyaDirector, ; Member 

' JanaShiskshanaSamsthana, Tumkur ಮ, | 
7 | Sri. Shiruru, ! Member 


; RtdDistrict Adult EducationOfficer.Bagalkote F 
i Bis Racappanavar,ProgrammeAssissitant Dharwad | Member | 


9 | Smt Asharani SADPIMassEducaton, Bengaluru Co-ordinator 


} 
/ 
p | 
' 10 | DD,Mass Education, Bengaluru Nodal Officer | 
\ } 
! Nodal Office | Mass Education ' 


i | 
i) ) 
| PP26 SCHOOL COMPLEX 
\ |; £. 
ಗ | Sri TKRaghavendraSeniorLecturer DIET,Kolar | Chairperson | 
| | Dr. AshokLimkar, § f oo | 
| 2 | | Member | 
| ' SeniorLecturer,DIET Vijayapura | 
| R \ 
3 | Sri Gurudatha.A Member i 
° | Assistant Teacher, Doddakaliasandra, Bengaluru 4 
4 Sri SKBPrasad.Principai. DIET Chitradurga 
5 | SmiManjula RtdReaderCTEMysuru | Member 
6 ! Sri Chidambar, BRC.indiTaluk Bijapur | Member 
Ke Jinna f: Member 
| Faculty,Azim Premji Foundation, Bengaluru ; 
 } Sri Veerabhadrappa H NPrincipal, | Member 
5 | InduPUCollege,Kottur VijayanagaraDistrict 
i Sri. Jameeluddin.S. Lecturer, DIET Kolar Co-ordinator 


Kb] 


—— : 
i Nodal DIET | Bengaluru 
p ij; NOGA! UIE! j 
11 | ' South 
| 
L Ee ಎಡಿ 
2 ವಿವಧ ಸಮಿತಿಗಳಿಂದ ಸಿದ್ದಪಡಿಸಲಾಗುವ ಪೊಸಿಷನ್‌ ಪೇಪರ್‌ಗಳನ್ನು ಕಾಲಕಾಲಕ್ಕೆ 
ಪರಿಶೀಲಿಸಿ ಮಾರ್ಗದರ್ಶನ ನೀಡಲು ರಾಜ ಹಂತದಲ್ಲಿ ಕೆಳಕಂಡ ಸಂಪನೂಲ ವ್ಯಕ್ತಿಗಳನ್ನು 
ಒಳಗೊಂಡ ಕೋರ್‌ ಸಮಿತಿ ಕೆಳಕಂಡಂತಿದೆ 
ಕೋರ್‌' ಸಮಿತಿ ಸಂರಚನೆ 
| ಕ್ರಸಂ. : ಸಂಪನ್ಮೂಲ ವ್ಯಕ್ತಿಯ ಹೆಸರು ಮತ್ತು ಪದನಾಮ ;  ಸಮಿತಿಯಸಂರಚನೆ 
: ು . ಸಾ ನ > ಇಲಾಖ. —; 
¥ | ಆಯೆಕ್ಕರು ಸಾರ್ವಜನಿಕ 5್ಷಣ ಇಲಾಖೆ. `'ಚೆಂಗಳೊರು ಅದರು 


| 
ರಾಜ್ಯ" ಹೋಜನಾ`ನರ್ಡ್‌ತಕರು. 7 i 


i ; 
| 2 1 ಸಮಗ್ರ ಶಿಕ್ಷಣ ಕರ್ನಾಟಕ, ಬೆಂಗಳೂರು. 


f ದನ ಪ 
f ನಿರ್ದೇಶಕರು. `ಪದವ`ಪೊರ್ವ`3ಕ್ಷಣ ಮಂಡಿ "ಬೆಂಗಳೊರು i 


7ನ ಪಾನ್‌ ವಗರ | 
& ನಿರ್ಡೇಶಕೆರು ಕ ತಕ್ಷಣ. `ಬೆಂಗಳೂರು | ಸದಸರು 
ಸ್‌ “ಅಸ್‌ ನ NNN EIS ಜ್‌ | 
i ಅಪರ ಆಯುಕ್ತರು. ಆಯುಕ್ತಾಲಯೆ, ಧಾರವಾಡ ! ಸದಸ್ಕರು 
| p |e ಆಯುಕ್ತರು. ಆಯುಕ್ತಾಲಯ, ಕಲಬುರ್ಗಿ ! ಸದಸ್ಯರು | 
/ ನಿರ್ದೇ , ಡಿ.ಎಸ್‌.ಇ.ಆರ್‌.ಟಿ.. ' 
( ನರ್ಮಾಶ್‌ರ'ಹಎಸಇ ಆರ್‌ಟ ಬೆಂಗಳೊರು | ಸದಸ್ಥ ಕಾರ್ಯದರ್ಶಿ 
/ | J f 
ಇಲಾಖೆಯ`ಎರ್ಲಾನರ್ಡ್‌ತ್‌ರುಗಳು:; "ಸದರ | 
* 8 H ಪೆ 
"ಸಹನರ್ಡಾತಾಹ್‌ ಕವರ್‌] | 
fo) | ಸದಸ್ನರು 
3 3 


ಸಹನಿರ್ದೇಶಕರು(ಗುಣಮಟ). ಸಮಗ ಶಿಕಣ ಕರ್ನಾಟಕ 
ಮ LR 


10 : (ಗುಣಮಟಷ&ಕಾರ್ಯಕ್ರಮ). ಸಮ 


20 


ಸಂರಚನೆ 


| 
hs ಫಾರ್‌ಇಂಟರ್‌ eons wb. 
A ನಿ a ines 


| 
ಮಾರ್ಗದರ್ಶಕರು 


| 


3 ಅರಬಿಂದೋ ಮಾರ್ಗ್‌. ನವದೆಹಲಿ 
ರಾಜಾಜ್ಞೆ 
| ಫಾರ್ಮರ್‌ ಪ್ರೂಘಸರ್‌ ಆಫ್‌ ಎಜುಕೇಷನ್‌ | 
| 12 | ರೀಜನಲ್‌ಇನ್ನಿ ಟ್ಯೂಟ್‌ ಆಫ್‌ ಎಜುಕೇಷನ್‌, a 


| | ಮಾನ ನಸಗಂಗೋತ್ರಿ, ಮೈಸೂರು. 


} j | 
H \ i 
} ₹ ಎಂ.ಎನ್‌. ಬೇಗ್‌. f | 


| 13 | 

i 13 | | ಸದಸ್ಕರು | 

| ನ್‌ | ನಿವೃತ್ತ ನಿರ್ದೇಶಕರು. ಸಾರ್ವಜನಿಕ ಶಿಕ್ಷಣ ಇಲಾಖೆ. 3 | 
ಶೀ ರಿಷಿಕೇಶ್‌, ಸಹೆ ಪ್ರಾಧ್ಯಾಪಕರು, i | 

14 i 1 ಸದಸ್ನರು 

4 Lead ಪ್ರೇಮ್‌ಜಿ ವಿಶ್ರವಿದಾಲಯ. ಬೆಂಗಳೂರು. j ° 

ಮೇ ಈ | 


Ee ನಾ ವಾಕಹಾ: | 


WN H 
15, | ಹಿರಿಯ ಸಹವರ್ತಿ. ಸಂಶೋಧನಾ ಕೇಂದ್ರದ ವೀಕ್ಷಕರು, ಮುಂಬೈ (ಸರಸು 


lo 


l "ಡಾ. ರಾಜಶೀ. | \ 
p [| ಷು [f | 
i€! R _ ಸದಸ್ಮರು 
೬೮ : ಪಕ್‌ ಶಂಸ್ಲಾಪಕರು ಮತು ಕಲ್‌ ನಿರ್ದೇಶಕರು. ಬೆಂಗಳೂರು 3 
~~ ನಾ ರ್‌ ವವ ್‌ ಈ ಗ್‌ 
fy A ಸದಸ್ಕರು 
ಈ ಲ್ಭಾವ್ನರ್‌. ಲಿಂಗ ಶಿಕ್ಷಣ, ಮಂಗಳೂರ 
a ಲೀಮತಿ ವೈಜಯಂತ ಅಕರ ಘ-೦ಡೇಷನ್‌ ಸದಸ್ಮರು 
18 F) 
| ಲೀ ರಾಜಾರಾಮ್‌ ಶರ್ಮ i 
| | 
po 4 | ಸದಸ್ಯರು i 
4 | ನಿವೃತ್ತಜ೦ಟಿ ನಿರ್ದೇಶಕರು. ಸಿ.ಐ.ಇ.ಟಿ. ಮೈಸೂರು ] ಈ | 
| 
ಇಂದುಮತಿರಾವ್‌. ಸಿ.ಜಿ. ಆರ್‌. ನೆಟ್‌ವರ್ಕ್‌. ಬಂಗಳೂರು 


f ಸ ! ಶೀಮತಿ ಪದ್ದಾವಕಿ. ಶಿಕಣ ತಜ್ತರು | 3ದಸರು ; 
| ' | ಈ 1 
f "ಹ ಹೆರಿಪ್ರಸಾದ್‌. ಜಿ.ವಿ. | | 
2 | | ಸದಸ್ಥೆರು 
| 22 | ಹಿರಿಯ ಉಪನ್ನಾಸಕರು. ಡಯಟ್‌ ಶಿವಮೊಗ್ಗ | 
LT | 
ಕೀ ತೇಷಗಿಕ್‌ಮಧದುಸೊದನ್‌ ‘ 
bss ; ಸದಸ 
23 ' ಶಿಕ್ಷಣ ತಜ್ಞರು. ಯೂನಿಸೆಫ್‌. ಬೆಂಗಳೂರು j 
ಖಿ ಸ್‌ ' 
13 


ಸರ್ಕಾರದ ಅಧೀನ ಕಾರ್ಯದರ್ಶಿ. 
ಶಿಕ್ಷಣ ಇಲಾಖೆ(ಪ್ರಾಥಮಿಕ ಶಿಕ್ಷಣ) 
ಇವರಿಗೆ: 
|. ಮಹಾಲೇಖಪಾಲರು, ಕರ್ನಾಟಕ, ಬೆಂಗಳೂರು. 
ಆಯುಕ್ತರು. ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು (ಎಲ್ಲಾ ಕಛೇರಿಗಳಿಗೆ ನಿರ್ದೇಶಕರ ಕಛೇರಿಯ 


[9 


ಮುಖಾಂತರ ಕಳುಹಿಸುವುದು) 


ಬಿತ್ತು ಪೌಢ ಶಿಕ್ಷಣ ಸಚಿವರ ಆಪ್ತ ಕಾರ್ಯದರ್ಶಿ, ವಿದಾನಸೌಧ ಬೆಂಗಳೂರು 


ಪಾಥಮಿಕ ಮತ್ತು ಪೌಢ ಶಿಕಣ ಇಲಾಖೆ ಇವರ ಅಪ ಕಾರ್ಯದರ್ಶಿ 


ತ)/ಸರ್ಕಾರದ ಉಪ ಕಾರ್ಯದರ್ಶಿ'ಸೇವೆಗಳು-' ೬ 2 


ದುಬಂಥ - 2 


[ 


ರ್ನಾಟಕ ಸರ್ಕಾರದ ನಡವಳಿಗಳು 


Ke! 


ವಿಷಯ ರಾಷ್ಟೀಯ ಶಿಕ್ಷಣ ನೀತಿ 2020 ಮ್ಹ ಶಾಲಾ ಶಿಕ್ಷಣದಲ್ಲಿ ಅನುಷ್ಣುನಗಳಿಸಲು 
< © 


ಲಾಗಿದ ರಾಜ ಯೋಜನಾ ನಿರ್ದೇಶಕರು ನಮ 


ಕೀಂದ್ರ ಸರ್ಕಾರವು ರೂಪಿಸಿರುವ ರಾಷ್ಟೀಯ ಶಿಕ್ಷಣ ನೀತಿ- 2020 ರಾಜ್ಯದಲ್ಲಿ 
ಜಾರಿಗೂಂಡಿರುವುದರಿಂದ ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು 
ಬದಲಾವಣೆಗಳನ್ನುಸುಧಾರಣೆಗಳನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ರಾಜ್ಯದ ಆದ್ಯತೆಗಳನ್ನು ಮತ್ತು 
ವಾಸ್ತವತೆಗಳನ್ನು ಪರಿಗಣಿಸಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಸಮರ್ಪಕವಾಗಿ ಜಾರಿಗೆ ತಂದು 
ಅನುಷ್ಠಾನಗೊಳಿಸಲು ತೀರ್ಮಾನಿಸಲಾಗಿರುತ್ತದೆ ಅದರಂತೆ ಈ ನೀತಿಯನ್ನು ಸಮರ್ಪಕವಾಗಿ ಜಾರಿಗೆ ತರಲು 
ವಿವಿಧ ಕ್ಷೇತ್ರಗಳಲ್ಲಿ ನಡೆಸಿರುವ ಶಿಕ್ಷಣ ತಜ್ಞರು. ಹಲವು ಪದನಿಮಿತ್ತ ಸದಸ್ಯರುಗಳನ್ನು ಒಳಗೊಂಡ ಅನುಷ್ಠಾನ 
ಕಾರ್ಯಪಡೆ ಸಮಿತಿ" ರಚಿಸಲು ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಸೂಚಿಸಿರುವ 
ಹಿನ್ನೆಲೆಯಲ್ಲಿ, ಕೆಲವು ಸದಸ್ಯರುಗಳ ಹೆಸರುಗಳನ್ನು ಪ್ರಸ್ತಾಪಿಸಿ ಸಮಿತಿಯನ್ನು ರಚಿಸಲು ರಾಜ್ಯ ಯೋಜನಾ 
ನಿರ್ದೇ ಶಕರು, ಸಮಗ್ರ ಶಿಕ್ಷಣ ಕರ್ನಾಟಕ ರವರು ಮೇಲೆ ಓದಲಾದ ಎಕ ಕಡತದಲ್ಲಿ ಪ್ರಸ್ತಾವನೆಯನ್ನು 
| ಸರ್ಕಾರಕ್ಕೆ ಸಲ್ಲಿಸಿರುತ್ತಾರ 
+ Fe 
oN ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾ? ಪರಿಶೀಲಿಸಿ. ಅನುಷ್ಠಾನ ಕಾರ್ಯಪಡ ಸಮಿತಿಯನ್ನು 
"ರಚಿಸಲು ಸೂಕ್ತವೆಂದು ಸರ್ಕಾರವು ನಿರ್ದರಿಸಿ ಕೆಳಕಂಡಂತೆ ಆದೇಶಿಸಿದೆ 


ಸರ್ಕಾರದ ಅದೇತ ಇಪ 275 ಪಿಜಿಸಿ 2021 ದಿನಾಂಕ:16.99.2021 
ಪಸ್ತಾವನಯಲ್ಲಿ ವಿವರಿಸಲಾದ ಅಂಶಗಳ ಹಿನ್ನೆಲೆಯಲ್ಲಿ, ರಾಷ್ಟ್ರೀಯ ಶಿಕ್ಷಣ ನೀತಿ -2020 ರಾಜ್ಯದಲ್ಲಿ 
ಹಾರಿಗೊಂಡಿರುವುದರಿಂದ ಪ್ರಾಥಮಿಕ ಮತ್ತು ಪ್ರೌಡ ಶಿಕ್ಷಣ ಕ್ಷೀತ್ರದಲ್ಲಿ ಹಲವಾರು 


ಬದಲಾವಣೆಗಳನ್ನುಹುದಾರಣೆಗಳನ್ನು ಜಾರಿಗ ತರುವ ನಿಟ್ಟಿಸಲ್ಲಿ ರಾಜ್ಯದ ಆದ್ಯತೆಗಳನ್ನು ಮತ 
[4 

ವಾಸ್ತವತೆಗಳನ್ನು ಪರಿಗಣಿಸಿ ರಾಜ್ಯ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದು ಅ ಅನುಷ್ಠಾನಗೊಳಿಸಲು ರಾಷ್ಟೀಯ 

ತಿಕ ಷಣ ನೀತಿ -2020ನ್ನು ಶಾಲಾ ಶಿಕ್ಷಣದಲ್ಲಿ ಅನುಷ್ಠಾನಗೊಳಿಸಲು ಕಾರ್ಯವಡೆ ಸಮಿತಿಯನ್ನು 


ಕ್ಷಣದಿಂದ ಜಾರಿಸ್‌ ಬರುವಂತೆ ಹಾಇೂ ಮುಂದಿನ ಆದೇಶದವಣಡೆ"್‌ ರಚಿಸ ಆದೇಶಿಸಿದ 


ವತ & 

3 ಐವೃಠ ಅದಕರು 
ಗತಾ Ea 

ps ಮ್‌ ನದಸರು 

5 -ಾ ಜ್‌ ಲ ವಿ 

3 ಲಾಖೆ, ಬೆಂಗಳೂರು 4 ಷದಸೆರು 


ರಾ ನರ್‌ ನವೃತ್ತ ಮಾಡುವವ ಎವಾ ನಾಡ ಇರ್‌ ಪಗಾರ ಸಹ 


ಪ್ರೊರಾಜು, ನಿವೃತ್ತ ಪ್ರಾದ್ಯಾಪಕರು. ಬಿ.ಇ.ಎಸ್‌ ಟೀಜೆಲ್ಸ್‌ ಕಾಲೇಜು, ಬೆಂಗಳೂರು 


77 ಎಂಎನ್‌ಬೇಗ್‌. ನಿವೃತ್ತ ನಿರ್ದೇಶಕರು, ಸಾರ್ವಜನಿನ ಕಿಕ್ಷಣ ಇಲಾಪ ಗ ಸವರ 
5 | ಕ್ಯಾಪನ್‌ ಕ್ರಾಲ್‌ State Engagement Officer, ನ್ಯಾಷನಲ್‌ ಸ್ಕಿಲ್‌ / ಸದಸ್ಯರು 
| ಡವಲಪ್‌ಮೆಂಟ್‌ ಕಾಮೊ | 
3 ಮಾಂಸ್ವಾಮಿ. ವ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬೆಂಗಳೂರು ಇ 
| ತೇಷಗಿರಿ ಮದುಸೂದನ್‌, ಶಿಕ್ಷಣ ತಜ್ಞರು. ಯುನಿಸೆಪ್‌ 

:5 7 ಡಾಹುವರ್ಣಾ ದಿವಾಕರ್‌ ಶಿಕ್ಷಣ ತರು ಸದಸ್ಯರು 
| 15  ಡಾತಕುಂತಲಾ ಪತ್ರೆ ನಿವೃತ್ತ ಉಪಕುಲಪತಿಗಳು, ಬೆಂಗಳೂರು ವಿಶ್ವವಿದ್ಯಾನಿಲಯ | ಸದಸ್ಕರು 
K ' ಡಾ। ಮಹಾಬಲೇಶ್ವರ ರಾವ್‌. ಪ್ರಾಂಶುಪಾಲರು. ಜಿ.ಇಡಿ ಕಾಲೇಜು ಉಡುಪಿ ಸದಸ್ಯ 


ಶೀ ವಿ.ಎ ಸುಬಮಣ್ಮ ನಂ. 9೧. 9ನೇ ಎ ಬಿ.ಎಸ್‌ಕೆ. .ನೇ ಹಂತ. 2ನೇ ಬ್ರಾಕ್‌ 


ಹೀ ಚನಾವಂನ ಎಷೆ ಪಾಟೀ ಸೊೊರವಂದ' ಸಂದ ತಾಲ್ಲೂಕು ನಿಜಾಮನ ಜಿದೆ 
5 ನದಷದು 
೨೦8 ಎ೭೨ 


y 
( 
ul 

2: 
\ 
H 
N\ 
[4 


| ಕೃಷ್ಣದೇವರಾಯ ವೃತ್ತ, ಬೆಳಗಾವಿ 59000 
MS ವ! 


ಈ ಕಳಕಂಡ ಕಾರ್ಯಕ್ರಮಗಳನ್ನು 


ಸನ್ನು ತಯಾರಿಸುವುದು ಹಾಗೂ ನೀತಿಯ ಕರಡು 


‘© Working ov 


with stakeholders 
ಎಲ್ಲಾ ಭಾಗೀದಾರರರೊಂದಿಗ ಸಮಾಲೋಚಿಸಿ ಕರಡು ಶಿಕ್ಷಣ ನೀತಿಯ ಚೌಕಟ್ಟನ್ನು ಅಚ್ಚುಕಟ್ಟಾ” 
ನಿರ್ವಹಿಸುವುದು 

3, Provide guidance ir formulating SCFECCE anc 
2020 for classes 1 t0 12 

ಪೊರ್ವ ಪ್ರಾಥಮಿಕ ಹಂತದ ರಾಜ್ಯ ಪಠ್ಯವಸ್ತು ಚೌಕಟ್ಟು ಹಾಗೂ . ರಿಂದ 12ನೇ ತರಗತಿವರವಿಗೂ ರಾಜ 
ಪಠ್ಮವಸ್ತು ಚೌಕಟ್ಟನ್ನು ತಯಾರಿಸುವಲ್ಲಿ ಮಾರ್ಗದರ್ಶನ ನೀಡುವುದು 

4. Presenting papers on the status of implementation, allomting tasks, monitoring 
them, identification of gaps and rebuilding necessary policies to bridge the gaps. 
ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅನುಷ್ಠಾನಗೊಳಿಸಲು ಅಗತ್ಯವಿರುವ ಕಾರ್ಯಗಳನ್ನು ಹಂಚುವುದು, ಅವುಗಳ 
ಮೇಲುಸ್ತುವಾರಿ ಮಾಡುವುದು. ಅಂತರಗಳನ್ನು ಗುರ್ತಿಸಿ ಅವುಗಳನ್ನು ನಿವಾರಣೆಗೆ ಅಗತ್ಯವಿರುವ 
ನೀತಿಗಳನ್ನು ರೂಪಿಸುವುದು ಹಾಗೂ ಅನುಷ್ಠಾನದ ಪ್ರಗತಿ ಕುರಿತು ದಾಖಲೆಗಳನ್ನು ನಿರ್ವಹಿಸುವುದು 

5 Develop mechanisms tc ensure inciusive and equitable educarion to achieve 


social justice and equality as recommended in NEP 2020 
ರಾಷ್ಟ್ರೀಯ ಶಿಕ್ಷಣ ನೀತಿಯ 2020ರ ಶಿಫಾರಸ್ತಿನನ್ನಯ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯನ್ನು 


ಸಾಧಿಸಲು ಸಮನ್ನಯ ಮತ್ತು ಸಮಾನ ಶಿಕ್ಷಣದ ಕಾರ್ಯತಂತ್ರಗಳನ್ನು ರೂಪಿಸಿವುದು 
6. Provide assistance to prepare long term perspective plans for the 


implementation of NEP 
ರಾಷ್ಟ್ರೀಯ ಶಿಕ್ಷಣ ನೀತಿಯ ಅನುಷ್ಠಾನಕ್ಕಾ?  ದೀರ್ಪಾವದಿ ಯೋಜನೆಗಳನ್ನು ಸಿದ್ದಪಡಿಸಲು 


State Cumiculum Framework 


ಸಹಕರಿಸುವುದು 


7 Access anc analyze tne effects of NEP by 203C anc provige necessan 
guidance and provide remedial measures 
2030ರವರೆವಿಗೂ ರಾಷ್ಟ್ರೀಯ ಶಿಕ್ಷಣ ನೀತಿಯ ಅನುಷ್ಠಾನದಿಂದಾಗುವ ಪರಿಣಾಮಗಳನ್ನು ವಿಶ್ರೇಷಿಸ 
ಅಗತ್ಯವಿರುವ ಮಾರ್ಗದರ್ಶನ ಮತ್ತು ಪರಿಹಾರಾತ್ಮಕ ಕ್ರಮಗಳನ್ನು ಸೂಚಿಸುವುದು 

$ ಅಧ್ಯಕ್ಷರ ಸೂಚನೆ ಮೇರೆಗೆ ಸದಸ್ತ ಕಾರ್ಯದರ್ಶಿರವರು ಸದರಿ ಸಮಿತಿಯ ಸಚೆಗಳನು 


ಅಯೋಜಿಸುವರು 


D 


5 ಅವಶ್ಯಕತೆಗುನುಗುಣವಾಗಿ ದರಿ ಕಾರ್ಯಪಡೆಯು ಸಜೆ ನೇರುವುದು ಅಧವಾ ಶಿಂಗಲಿಗೂವು 


ತಡ್ಡಾಯವಾ? ಸೆಬೆ ನೇರಿ ಅನುಷ್ಠಾನ ಕಾರ್ಯಗಳನ್ನು ಪರಿಶೀಲಿಸಿ ಮಾರ್ಗದರ್ಶನ ನೀಡುವುದು 
ಸದರಿ ಕಾರ್ಯಪಡೆಯ ವೆಚ್ಚವನ್ನು ಸಮಗ್ರ ಶಿಕ್ಷಣ ಕರ್ನಾಟಕ ಬೆಂಗಳೂರು ಇಲ್ಲಿನ ಅನುದಾನದಲ್ಲಿ 
ಬದರಿಸತಕ್ಕದ್ದು. ಫೆ 
ಸರ್ನಾಟಕ ರಾಜ್ಯಪಾಲರ ಆದೇಶಾನುಸಾಗ 


ಮತ್ತು ಅವರ ಹೆಸರಿನಲ್ಲಿ 


ಮಹಾಲೇಖಪಾಲರು, ಕರ್ನಾಟಕ, ಬೆಂಗಳೂರು. 


2 ಅಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು (ಎಲ್ಲಾ ಕಛೇರಿಗಳಿಗೆ ನಿರ್ದೇಶಕರ ಕಲೇರಿಯಿ 
ಮುಖಾಂತರ ಕಳುಹಿಸುವುದು) 
5 ರಾಜ್ಯ ಯೋಜನಾ ನಿರ್ದೇಶಕರು, ಸಮಗ್ರ ಶಿಕ್ಷಣ ಕರ್ನಾಟಕ, ಬೆಂಗಳೂರು.(ಸಮಿತಿಯ ಅಧ್ಯಕ್ಷರು 


ಸದಸ್ಥೆರುಗಳು ಹಾಗೂ ಸದಸ್ಯ ಕಾರ್ಯದರ್ಶಿ ಇವರಿಗೆ ಯೋಜನಾ ನಿರ್ದೇಶಕರ ಮುಖಾಂತರ) 
: ಅಪರ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕಲಬುರಗಿ / ದಾರವಾಡ 
5 ನಿರ್ದೇಶಕರು, ಪದವಿ ಪೂರ್ವ ಶಿಕ್ಷಣ ಇಲಾಖೆ. ಬೆಂಗಳೂರು. R 
5 ಜಯುಕ್ತರು, ಕಾಲೇಜು ಶಿಕ್ಷಣ ಇಲಾಖ, ಬೆಂಗಳೂರು 
7 ಎಲ್ಲಾ ಜೆಲ್ಲೆಯ ಜಿಲ್ಲಾದಿಕಾರಿಗಳು 


ನ್‌್‌ 
ನೆ ಎಲ್ಲಾ ಜಿಲ್ಲೆಯ ಕಾರ್ಯ ನಿರ್ವಹಕಾಲಿಕಾರಿಗಳು 
; ಜನ 
ವ Pe ತ್‌ - ~~ 
₹ ಎಲ್ತೌ ಜಿಲ್ಲೆಯ ಉಪನದೆಳ ಶಕರುಗಳು ಬದದಿಷೊವೆ 2 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಪ್ರಾಥಮಿಕ ಮತ್ತು ಪೌಡ ಶಿಕ್ಷಣ ಇಲಾಖ ಇವರ ಆಪ್ವ ಕಾರ್ಯದರ್ಶಿ 
5 ಸರ್ಕಾರದ ಜಂಟಿ ಕಾರ್ಯದರ್ಶಿ (ಆಡಳಿತು/ಸರ್ಕಾರದ ಉಪಕಾರ್ಯದರ್ಶಿ (ಸೇವೆಗಳು)ಪ್ರಾಥಮಿಕ ಮತ್ತು 


ಮ ಶ್ರಿಷಲಾ ಲಾನ್‌ ಬ್ರಾನ್‌ ಸಾಸು 


7 
ಕರ್ನಾಟಕ ಸರ್ಕಾರದ ನಡವಳಿಗಳು 


ವಿಷಯ :ರಾಷ್ಟ್ರೀಯ ಶಿಕ್ಷಣ ನೀತಿಯ ಶಿಫಾರಸ್ತು ಹಾಗೂ QUEST (Quality Education for Students 
and Teachers) ಅಡಿಯಲ್ಲಿ ನೀಡಿರುವ ಟಾಸ್ಕ್‌ಗಳ ಅನ್ವಯ ಪೂರ್ವ ಪ್ರಾಥಮಿಕ ಹಂತದ 
ಆರೈಕೆ ಮತ್ತು ಶಿಕ್ಷಣ ಅನುಷ್ಠಾನಗೊಳಿಸಲು ಜಂಟಿ ಕಾರ್ಯಪಡೆ (Jಂint ೯ಂrಂ) ರಚಿಸುವ 
ಬಗ್ಗೆ. 

ಓದಲಾಗಿದೆ : ರಾಜ್ಯ ಯೋಜನಾ ನಿರ್ದೇಶಕರು, ಸಮಗ್ರ ಶಿಕ್ಷಣ ಕರ್ನಾಟಕ ಇವರ ಏಕ ಕಡತ ಸಂಖ್ಯೆ: 


DIRQAO6SSDQ202O. 
pe 


೫ ರಾಷ್ಟ್ರೀಯ ಶಿಕ್ಷಣ ನೀತಿಯ ಶಿಫಾರಸ್ತು ಹಾಗೂ QUEST (Quality Education for Students and 
ಏನಂ) ಅಡಿಯಲ್ಲಿ ಶಿಕ್ಷಣ ಮಂತ್ರಾಲಯ. ನವದೆಹಲಿ ಇವರು ನೀಡಿರುವ ಟಾಸ್ಸಗಳ ಅನ್ವಯ ಪೂರ್ವ 
೪ ; ಪ್ರಾಥಮಿಕ ಶಾಲೆಯಿಂದ ಪ್ರಾಥಮಿಕ ಶಾಲೆಯವರೆಗೆ ಅದರ ನಿರಂತರತೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು 
' ಶಿಕ್ಷಣ ಅಡಿಪಾಯದ ಅಂಶಗಳ ಬಗ್ಗೆ ಸೂಕ್ತ ಗಮನವನ್ನು ನೀಡಲು ಇ.ಸಿ.ಸಿ.ಇ.(್ವanly Childhood Care and 
Education) ಪಠ್ಯಕ್ರಮ ಮತ್ತು ಬೋಧನಾ ವಿಧಾನವನ್ನು ರೂಪಿಸುವ ಜವಾಬ್ದಾರಿ ಶಿಕ್ಷಣ 
ಇಲಾಖೆಯದ್ದಾಗಿರುತ್ತದೆ. 
ರಾಜ್ಯದಲ್ಲಿ ಪ್ರಸ್ತುತ ಪೂರ್ವ ಬಾಲ್ಯಾವಸ್ಥೆಯ ಪೋಷಣೆ ಮತ್ತು ಶಿಕ್ಷಣ ಅಂದರೆ 3 ರಿಂದ 6ನೇ 
ವಯಸ್ಸಿನ ಮಕ್ಕಳ ಪೋಷಣೆ ಮತ್ತು ಶಿಕ್ಷಣವನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 
ಪೂರೈಸುತ್ತಿರುವುದು ಸರಿಯಷ್ಟೆ. ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ 5 ರಿಂದ 6ನೇ ವಯಸ್ಸಿನ ಮಕ್ಕಳಿಗಾಗಿ 
ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಪೂರ್ವ ಸಿದ್ಧತಾ ತರಗತಿ (ಬಾಲಾವಾಟಿಕಾ-preparatory class) 
ಪ್ರಾರಂಭಿಸಿ ಮಕ್ಕಳನ್ನು ಶಾಲಾ ಶಿಕ್ಷಣಕ್ಕೆ ಸಿದ್ದಪಡಿಸುವಂತಹ ಪಠ್ಯಕ್ರಮವನ್ನು ಯೋಜಿಸಲು 
ಸೂಚಿಸಲಾಗಿರುತ್ತದೆ. ಸದರಿ ವಿಷಯಗಳ ಬಗ್ಗೆ ಸರ್ಕಾರಕ್ಕೆ ಶಿಫಾರಸ್ಸುಗಳನ್ನು ನೀಡುವ ಸಂಬಂಧ ಶಿಕ್ಷಣ 
ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಆರೋಗ್ಯ ಇಲಾಖೆ, ಬುಡಕಟ್ಟು ವ್ಯವಹಾರಗಳ 
ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಮತ್ತು ಅಲ್ಲ ಸಂಖ್ಯಾತ ಅಭಿವೃದ್ಧಿ ಇಲಾಖೆಗಳು ಸೇರಿದಂತೆ ಪ್ರತ್ಯೇಕ 
ಜಂಟಿ ಕಾರ್ಯಪಡೆಯನ್ನು ರಚಿಸುವ ಅವಶ್ಯಕತೆ ಇರುತ್ತದೆ. ಅದರಂತೆ, ಪೂರ್ವ ಬಾಲ್ಯಾವಸ್ಥೆ ಪೋಷಣೆ 
ಮತ್ತು ಶಿಕ್ಷಣವನ್ನು ಶಾಲಾ ಶಿಕ್ಷಣದೊಂದಿಗೆ ಸುಗಮವಾಗಿ ಸಂಯೋಜಿಸಲು ನಿರಂತರ ಮಾರ್ಗದರ್ಶನಕ್ಕಾಗಿ 
ಜಂಟಿ ಕಾರ್ಯಪಡೆಯನ್ನು ರಚಿಸುವಂತೆ ಕೆಲವು ಸದಸ್ಯರುಗಳ ಹೆಸರುಗಳನ್ನು ಪ್ರಸ್ತಾಪಿಸಿ ಸಮಿತಿಯನ್ನು 
ರಚಿಸಲು ರಾಜ್ಯ ಯೋಜನಾ ನಿರ್ದೇಶಕರು, ಸಮಗ್ರ ಶಿಕ್ಷಣ ಕರ್ನಾಟಕ ಬೆಂಗಳೂರು ರವರು ಮೇಲೆ 
ಓದಲಾದ ಏಕ ಕಡತದಲ್ಲಿ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ 


ಅಟ, 


ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಜಂಟಿ ಕಾರ್ಯಪಡೆ ಸಮಿತಿಯನ್ನು ರಚಿಸಲು 
ಸೂಕ್ತವೆಂದು ನಿರ್ಧರಿಸಿ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ: ಇಪಿ 304 ಪಿಜಿಸಿ 2021 ದಿನಾಂಕ:11.10.2021 


ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಅಂಶಗಳ ಹಿನ್ನೆಲೆಯಲ್ಲಿ, ರಾಷ್ಟ್ರೀಯ ಶಿಕ್ಷಣ ನೀತಿಯ ಶಿಫಾರಸ್ಸು 
ಹಾಗೂ QUEST (Quality Education for Students and Teachers) ಅಡಿಯಲ್ಲಿ ಶಿಕ್ಷಣ ಮಂತ್ರಾಲಯ, 
ನವದೆಹಲಿ ಇವರು ನೀಡಿರುವ ಟಾಸ್ಕ್‌ಗಳನ್ನಯ ಪೂರ್ವ ಪ್ರಾಥಮಿಕ ಶಾಲೆಯಿಂದ ಪ್ರಾಥಮಿಕ ಶಾಲೆಯವರೆಗೆ 
ಅದರ ನಿರಂತರತೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಶಿಕ್ಷಣ ಅಡಿಪಾಯದ ಅಂಶಗಳ ಬಗ್ಗೆ ಸೂಕ್ತ 
ಗಮನವನ್ನು ನೀಡಲು ಇ.ಸಿ.ಸಿ.ಇ.(ಕarly Childhood Care and Education) ಪಠ್ಯಕ್ರಮ ಮತ್ತು ಬೋಧನಾ 
ವಿಧಾನವನ್ನು ರೂಪಿಸುವ ಸಲುವಾಗಿ ಜಂಟಿ ಕಾರ್ಯಪಡೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ರಚಿಸಿ ಆದೇಶಿಸಿದೆ. 


ಜಂಟಿ ಕಾರ್ಯಪಡೆ ಸಮಿತಿ (Joint Force) 


ಕರ್ನಾಟಕ ಸರ್ಕಾರ 


[ಸರ್ಕಾರದ ಪ್ರಧಾನ ಕಾರ್ಯದರ್ಶಿ/ ಕಾರ್ಯದರ್ಶಿ (ಪ್ರಾಥಮಿಕ ಮತ್ತು ಪೌಢ 
| ಶಿಕ್ಷಣ). ಶಿಕ್ಷಣ ಇಲಾಖೆ 


SO pl 


[ಕ್ರ ]ಕಾರ್ಯಪಡೆಯಲ್ಲಿರುವವರ 
Sk ಕಾರ್ಯಪಡೆ ಸದಸ್ಯರ ಹೆಸರು ಮತ್ತು ವಿಳಾಸ 

| ಸಂ. ಪದನಾಮ 
| ಮಾಮ 

| |ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಮತ್ತು ಅಭಿವೃದ್ಧಿ ಆಯುಕ್ತರು, 

1 ಹ ಅಧ್ಯಕ್ಷರು 
| 

| 

| 

| 

/ 


| per 
3. .| ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ! ಸಬಸ್ಯಧ 
—] ಸದಸರು 
4. |ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಬುಡಕಟ್ಟು ವ್ಯವಹಾರಗಳ ಇಲಾಖೆ 4 
| | — 
5. | ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸದಸ್ಯರು 
NR 

ಸದಸ್ನರು | 


6. |ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಸಮಾಜ ಕಲ್ಯಾಣ ಇಲಾಖೆ 


7. | ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಅಲ್ಲ ಸಂಖ್ಯಾತ ಅಭಿವೃದ್ದಿ ಇಲಾಖೆ 


8. |ರಾಜ್ಯ ಯೋಜನಾ ನಿರ್ದೇಶಕರು, ಸಮಗ್ರ ಶಿಕ್ಷಣ ಕರ್ನಾಟಕ, ಬೆಂಗಳೂರು 


ಸದಸ್ಯ ಕಾರ್ಯದರ್ಶಿ 


i ee — ಸದಸ್ಯರು 
| 
| 
| 


ಸಮಿತಿಯು ಆದ್ಯತೆಯ ಮೇಲೆ ನಿಗದಿತ ಅವಧಿಯಲ್ಲಿ ಈ ಕೆಳಕಂಡ ಕರ್ತವ್ಯಗಳನ್ನು 
ಅನುಷ್ಠಾನಗೊಳಿಸಲು ಕಾರ್ಯಪು್ರವೃತ್ತರಾಗಬೇಕಾಗಿರುತ್ತದೆ. 


1 ಪೂರ್ವ ಬಾಲ್ಯಾವಸ್ಥೆ, ಪೋಷಣೆ ಮತ್ತು ಶಿಕ್ಷಣವನ್ನು ಶಾಲಾ ಶಿಕ್ಷಣದೊಂದಿಗೆ ಸುಗಮವಾಗಿ 
ಸಂಯೋಜಿಸುವುದು. 

2. ಪೂರ್ವ ಬಾಲ್ಯಾವಸ್ಥೆ, ಹೋಷಣೆ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಹಿಳಾ ಮತ್ತು ಮಕ್ಕಳ ಅಭಿವ್ಯ ೈದ್ಧಿ 
ಇಲಾಖೆ ಹಾಗೂ ಶಿಕ್ಷಣ ಇಲಾಖೆಗಳು ನಿರ್ವಹಿಸುವ ಕಾರ್ಯವ್ಯಾಪ್ತಿಯನ್ನು ನಿರ್ಧರಿಸುವುದು. 

3. 3 ರಿಂದ 6 ವಯಸ್ಸಿನ ಘಟ್ಟದ ಶಿಕ್ಷಣಕ್ಕೆ ಪಠ್ಯಕ್ರಮ ಸಿದ್ದಪಡಿಸಲು ಮಾರ್ಗದರ್ಶನ ನೀಡುವುದು. 

4. ಸದರಿ ಹಂತದ ಸಮರ್ಪಕ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡಲು ಶಿಕ್ಷಕರ ನೇಮಕಾತಿ ಕುರಿತಂತೆ 
ಶಿಫಾರಸ್ಸು ನೀಡುವುದು. 

5. ಅಂಗನವಾಡಿ ಶಿಕ್ಷಕರ ತರಬೇತಿಯ ಬಗ್ಗೆ ಶಿಫಾರಸ್ಸು ನೀಡುವುದು. 

6. ರಾಜ್ಯದಲ್ಲಿ ಪೂರ್ವ ಬಾಲ್ಯಾವಸ್ಥೆ ಪೋಷಣೆ ಮತ್ತು ಶಿಕ್ಷಣ ಕಾರ್ಯಕ್ರಮವು ಸುಗಮವಾಗಿ ಹಾಗೂ 
ಸಮರ್ಪಕವಾಗಿ ಅನುಷ್ಠಾನಗೊಳ್ಳುವಂತೆ ಶಿಫಾರಸ್ಸು ಮಾಡುವುದು. 


ಸದರಿ ಕಾರ್ಯಪಡೆಯ ವೆಚ್ಚವನ್ನು ಸಮಗ್ರ ಶಿಕ್ಷಣ ಕರ್ನಾಟಕ ಇಲ್ಲಿ ಲಭ್ಯವಿರುವ ಅನುದಾನದಲ್ಲಿ 
ಭರಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ 
ಮತ್ತು ಅವರ ಹೆಸರಿನಲ್ಲಿ 


ಜ.8 


Ju — hd 
(ಹೆಚ್‌.ಎಸ್‌. ಶಿವಕುಮಾರ್‌) 
ಸರ್ಕಾರದ ಅಧೀನ ಕಾರ್ಯದರ್ಶಿ. 
ಶಿಕ್ಷಣ ಇಲಾಖೆ(ಪ್ರಾಥಮಿಕ ಶಿಕ್ಷಣ) 
ಇವರಿಗೆ: 
೪, ಮಹಾಲೇಖಪಾಲರು, ಕರ್ನಾಟಕ, ಬೆಂಗಳೂರು 
2. ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಮಟ್ಟು ಅಭಿವೃದ್ಧಿ ಆಯುಕ್ತರು, ವಿಧಾನಸೌಧ, ಬೆಂಗಳೂರು. 
3. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ (ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ) ಶಿಕ್ಷಣ ಇಲಾಖೆ, ಬಹುಮಹಡಿಗಳ 
ಕಟ್ಟಡ, ಬೆಂಗಳೂರು. 


4. 


5 
6. 
7. 
'& 


0,- 


4 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಬಹುಮಹಡಿಗಳ ಕಟ್ಟಡ, 
ಬೆಂಗಳೂರು. 

ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ವಿಕಾಸಸೌಧ, ಬೆಂಗಳೂರು. 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಸಮಾಜ ಕಲ್ಯಾಣ ಇಲಾಖೆ, ವಿಕಾಸಸೌಧ, ಬೆಂಗಳೂರು. 

ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಅಲ್ಪ ಸಂಖ್ಯಾತ ಅಭವೃದ್ಧಿ ಇಲಾಖೆ, ವಿಕಾಸಸೌಧ, ಬೆಂಗಳೂರು. 
ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು. (ಎಲ್ಲಾ ಕಛೇರಿಗಳಿಗೆ ನಿರ್ದೇಶಕರ ಕಛೇರಿಯ 
ಮುಖಾಂತರ ಕಳುಹಿಸುವುದು) 

ರಾಜ್ಯ ಯೋಜನಾ ನಿರ್ದೇಶಕರು, ಸಮಗ್ರ ಶಿಕ್ಷಣ ಕರ್ನಾಟಕ, ಬೆಂಗಳೂರು. (ಸಮಿತಿಯ ಅಧ್ಯಕ್ಷರು 
ಸದಸ್ಯರುಗಳು ಹಾಗೂ ಸದಸ್ಯ ಕಾರ್ಯದರ್ಶಿ ಇವರಿಗೆ ಶೋಜನಾ ನಿರ್ದೇಶಕರ ಮುಖಾಂತರ) 

. ಅಪರ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕಲ: Pe ನಾನ್ನ 


. ನಿರ್ದೇಶಕರು, ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಬೆಂಗಳೂರು. 

. ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆ, ಬೆಂಗಳೂರು. 

. ಎಲ್ಲಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು 

. ಎಲ್ಲಾ ಜಿಲ್ಲೆಯ ಮುಖ್‌ಯ ಕಾರ್ಯ ನಿರ್ವಹಣಾಧಿಕಾನಿಗಳು 

. ಎಲ್ಲಾ ಜಿಲ್ಲೆಯ ಉಪನಿರ್ದೇಶಕರುಗಳು, ಸಾರ್ವಜನಿಕ ಸಿಕ್ಷಣ ಇಲಾಖೆ 
. ಎಲ್ಲಾ ಜಿಲ್ಲೆಯ ಉಪನಿರ್ದೇಶಕರುಗಳು ಪದವಿಪೂರ್ವ ಶಿಕ್ಷಣ ಇಲಾಖೆ 
. ಶಾಖಾ ರಕ್ಷಾ ಕಡತ. 


ಪ್ರತಿಗಳು:- 


I. 
2. 
3. 


4 


ಮಾನ್ಯ ಮುಖ್ಯಮಂತ್ರಿಯವರ ಆಪ್ತ ಕಾರ್ಯದರ್ಶಿ, ವಿಛಾನಸೌಧ, ಬೆಂಗಳೂರು. 

ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರ ಆಪ್ತ ಕಾರ್ಯದರ್ಶಿ, ವಿಧಾನಸೌಧ ಬೆಂಗಳೂರು. 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಇಲಾಖೆ ಇವರ ಆಪ್ತ 
ಕಾರ್ಯದರ್ಶಿ. 

ಸರ್ಕಾರದ ಅಪರ ಕಾರ್ಯದರ್ಶಿ (ಆಡಳಿತ)/ಸರ್ಕಾರವ ಉಪ ಕಾರ್ಯದರ್ಶಿ(ಸೇವೆಗಳು-!& 2) 
ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಇವರ ಅಪ್ಪ ಸಹಾಯ 


